









೨ 
ಜೂನ್‌ 


1995 


ಜ್ಞ ಶಿಳನಗೆಯ ಕಾರಂಜಿ 


| ಪ್ರಕಾಶ್‌ 
* ಸ. ಹಾಲಪ್ಪ 
* ಎಂ.ಎಸ್‌. ಶ್ರೀರಾಮ್‌ 
* ಶಿವರಾಮ ಕಾರಂತ 
* ಜಿ.ವಿ. ಅರುಣ 
ಕುಮುದಾ ಪುರುಷೋತ್ತಮ್‌ 





‘With Best Compliments from: 


KARNATAKA INSECTICIDES & FUNGICIDES 
Plot No. 27-B, Il Phase, Peenya Industrial Area 


BANGALORE - 560 058 


PRODUCTS formulated and sold 


SVR Carbendazim 50% WP 151 marked 

A Broad Spectrum Systemic Fungicide 
recommended for Cofee Collar Rot, Black Rot & 
Brow-eye spot. 

Available in 50gms. 100 gms., 500 gms. and 1 kg. at 
economical prices. 

SVR BHC 50% WP 

Guaranteed quality, Recommended for swabbing 
stems for control of Coffee White stem Borer. 


BAYLETON 25 WP 


Systemic Fungicide for Effective Coffee Leaf Rust 
Control. (It has the Registered Trade Name of Bayer 
AG Leverkusen West Germany). Bayleton 
Technical is imported from West Germany. 


Marketed by: 


S.V. Rangaswamy & Co. Ltd. 


No. 2, Ill Cross, Kalasipalyam New Extension 
BANGALORE - 560 002 








ಸ ರಾಯಾ ಪಕಕ ಸೂ 


ಜೂನ್‌ ೧೯೯೫ ಸಂಚಿಕೆ ೯ 











ಸಂಪುಟಿ ೧೨ 
ಈ ಸಂಚಿಕೆಯಲ್ಲಿ 
ಗೌರವ ಸಲಹೆಗಾರರು ; ಆಪರಂಜಿ ಕಿಡಿ 
ಶ್ರೀ ಅ.ರಾ.ಸೇ, ಪ್ರಕಾಶ್‌ 3 
ಶ್ರೀ ಶೇಷಗಿರಿ 
ಅಪರಂಜಿ 
ಸ. ಹಾಲಪ್ಪ 5 
ಸಂಪಾದಕ : ಒಂದು ಖಾಸಗಿ ಪತ್ರ 
ಶಿವಕುಮಾರ್‌ 
ಎಂ. ಎಸ್‌. ಶ್ರೀರಾಮ 6 
ಹತಭಾಗ್ಯ ಗಣಪನ ವಿಲಾಪ 
ಚಂದಾ ವಿವರ : ಶಿವರಾಮ ಕಾರಂತ 9 
ಇಗೆಪಿ ೬ 
ಬಿಡಿ ಪ್ರತಿ: ನಮ್ಮಕ್ಕನ ಮನೆ ಬೆಕ್ಕು 
2ರೂ 50ಪೈಸೆ 
ERE ಜಿ: ವಿ. ಅರುಣ 13 
25 ರೂ. ಹಡತ 
ಜ್‌ ಕುಮುದಾ ಪುರುಷೋತ್ತಮ್‌ 16 
250 ರೂ. ಆಸ್ಪತ್ರೇಲಿ ಒಂದು ದಿನ 
ಡಾ| ಪ್ರಕಾಶ್‌ 23 
ವಿಳಾಸ; 


ಅಪರೆಂಜಿ ಕಾರ್ಯಾಲಯ 
36, 6ನೆಯ ಮುಖ್ಯ ರಸ್ತೆ 
ಮಲ್ಲೇಶ್ವರಂ 

ಬೆಂಗಳೂರು 560003 


ಮತ್ತೊಂದು ಬೇತಾಳೋಪಾಖ್ಯಾನ 
ವಸುಮತಿ ಉಡುಪ 25 
ಪಂಚವಾರ್ಷಿಕ ವಿನೋದ 


ಬಿ. ಎಸ್‌. ಚಂದ್ರಶೇಖರ್‌ 28 





ಕೆಲಸದ ವೇಳೆ : ಆಸ್ತಿ ಮತ್ತು ಸಂಸ್ಕೃತಿ 
ಬೆಳಗ್ಗೆ 8 ರಿಂದ ತುರುವೇಕೆರೆ ಪ್ಲುಸಾದ್‌ 32 
10 ಗಂಟೆಯವರೆಗೆ ಆರ್ಕಿಟಿಕ್ಟ್‌ ಅಣ್ಣಪ್ಪ 
ಣಿ ೯೪ 
ಶಿವು 35 
ಮುದ್ರಣ : ಇಂಪ್ರೆಷನ್ಸ್‌, ಮಲ್ಲೇಶ್ವರಂ, ಬೆಂಗಳೂರು - 560003 


ಅಪರಂಜಿ 
(ತಿಳಿನಗೆಯ ಕರಂಜಿ) 
ಸಂಪಟ ೧೨ ಜೂನ್‌ ೧೯೯೫ ಸಂಚಿಕೆ ೯ 





ನೋಡಲಾಗದ ನೋಟಕ, ಕೇಳಲಾಗದ ಕೇಳುವವನು, 


-ಬೃಹದಾರಣ್ಯಕ 





ಹಲವು ವಿದ್ಯಮಾನಗಳು ನಡೆಯುತ್ತವೆ. ಬೀದಿಗಳಲ್ಲಿ ಸೆರೆಮನೆಯಲ್ಲಿ 
ಇಳಗಗಳು, ಹತ್ಯೆಗಳು. 


ಮಾರ್ಚಿ ೨೩ರಂದೇ ಕೌಂಟರ್‌ ಸೈನಿಂಗ್‌ ಅಧಿಕಾರಿಗಳ ಸ್ಥಳಾಂತರ, ಯಾರು 
ಯಾರಿಗೋ ಏನೇನೋ ಸವಲತ್ತುಗಳು. ಕೇಂದ್ರ ರಾಜ್ಯಗಳ ಘರ್ಷಣೆ ಇದರಿಂದ 
ನಿಮಗೇನು ಎನ್ನುತ್ತಾರೆ. ಆಗ ನಾವು ರಾಷ್ಟ್ರದ ಸಾರ್ವಭೌಮ ಪ್ರಭುಗಳಲ್ಲವೇ 
ಎಂದು ಕೇಳುವಂತಿಲ್ಲ. 


ಒಂದು ದೊಂಬಿ ನಡೆಯುತ್ತದೆ. ಆದು ಕಾಣುತ್ತದೆ ಅದಕ್ಕೆ ಪ್ರೇರಕನಾದವ 
ನನ್ನು ನಾವು ಕಾಣಲಾರೆವು, ಒಂದು ಆತ್ಮಘಾತಕ ವಿಚಾರಧಾರೆ ಹೊರಬರುತ್ತದೆ. 
ಅದನ್ನು ಹೇಳುವವನು ನಮಗೆ ಕಾಣುತ್ತಾನೆ. ಆದರೆ ಪ್ರೇರಕನು ಯಾರೆಂಬುದು 
ನಮಗೆ ಕೇಳುವುದಿಲ್ಲ. ಹೇಳುವವನ ಕಿವಿಯಲ್ಲಿ ಪಿಸುಗುಟ್ಟಿದವನ ಹೆಸರನ್ನು ಕೇಳ 
ಲಾರೆವು. 


ಹೀಗೆ ನಡೆದಿದೆ ಇಪ್ಪತ್ತೊಂದನೆಯ ಶತಮಾನದ ಹೊಪ್ತಿಲಿನಲ್ಲಿರುವ 
ಪ್ರಪಂಚದಲ್ಲಿ. 


ಕಣ್ಣಿಲ್ಲದೆ ನೋಡುವ-ಕಣ್ಣಿಗೆ ಗೋಚರಿಸದ, ಕಿವಿಯಿಂದ ಕೇಳಲಾಗದ ಆದರೆ 
ಎಲ್ಲೆಲ್ಲಿಯೂ ಎಲ್ಲವನ್ನು ಕೇಳುವ ಚೈತನ್ಯವೊಂದಿದೆ. ಅದು ಆತ್ಮ ಎಂದೂ ಉಪ 
ನಿಷತ್ತು ಹೇಳಿರುವುದನ್ನು ಒಪ್ಪಿಕೊಳ್ಳಲೇ ಬೇಕಾಗುತ್ತದೆ. 





ಸಾಧ್ವಿ ರೀತಾಂಬರ ಕೋರ್ಟಿಗೆ 


ಸುದ್ರಿ 
ಈಗ ಅವರನ್ನು ರಿಟ್‌-ಅಂಬರ ಅನ್ನ ಬಹುದು ! ೆ 
ಕ ತ ಳೇ 
ಕಿರನ್‌ ಬೇಡಿಗೇ ಬ್ಯೂರಾಕ್ಷಸಿಯ ಬೇಡಿ ತೊಡೆಸಿದ್ದು ತೀರ ಅನ್ಯಾಯ ! 
ಈ ಈ ಶೇ ಳೆ 
ಸರ್ಕಾರಿ ವೈದ್ಯರು ಖಾಸಗಿ ಪ್ರಾಕ್ಟೀಸ್‌ಮಾಡದಿರುವಂತೆ ನಿಯಮ 
-ಸುದ್ದಿ 
ಈ ಮಾತುಗಳನ್ನು ಎಲ್ಲೊ, ಎಂದೋ, ಕೇಳಿದಂತಿದೆ ! 
ತ 
« ಸ 
ಕ್ಷಯಕ್ಕೆ ಮದ್ದು : ಬೆಳ್ಳುಳ್ಳಿ ರಸ 
ಪತ್ರಿಕೆ 


ಆ ದುರ್ವಾಸನೆಗೇ ಕ್ರಿಮಿಗಳು ಸಾಯುತ್ತವೇನೋ ? | 


ಶ್ರೀ ಸಿಪ್ಪೇಗೌಡರ ಆಯ್ಕೆ ಕ್ರಮ ಬದ್ಧ 


[0 
-ಸುದಿ 
ಅವರ ವಿರುದ್ಧ ರಿಟ್‌ನಲ್ಲಿ ಹುರುಳಿರಲಿಲ್ಲ | 3 
2 ಫಾ & ಸು 
ಬೇವು ; ಅಮೆರಿಕ ಪೇಟಿಂಟ್‌ ವಿರುದ್ಧ ಎಚ್ಚರಿಕೆ 
-ಸುದ್ದಿ 
ಪರಿಸ್ಥಿತಿ ಕಹಿಯಾಗುವಂತಿದೆ ! 
೫% ಳೆ ಕೆ 
`ನಮ್ಮ ಆಡಳಿತ ಮುಖ್ಯ ಮಂತ್ರಿಗಳು ನಡೆಸುತ್ತಾರೆ, ಮಠಾಧಿಪತಿಗಳಲ್ಲ' 
-ಸಚಿವರು 
ಶ್‌. ಅಧಿಪತಿಗಳಿಗೆ ಕೇಳಿಸಿಯಾತು ! ! 
ಳೆ ಈ ಸೇ 1 
ಕೆ.ಇ.ಬಿ. ಖಾಸಗೀಕರಣ ; ದೇವೇಗೌಡರ ಎಚ್ಚರಿಕೆ 
ಥೆ ಸುದ್ರಿ 
ಛು 


ಇದು ಆಶ್ವಾಸನೆ, ಎಚ್ಚರಿಕೆಯಲ್ಲ | 


ಇ 
ಎ 
4 


ಅಪರಂಜಿ 


ಸ. ಹಾಲಪ್ಪ 
["ಅಪರಂಜಿ' ಮುಖ ಪುಟ ನೋಡುತ್ತಾ ಓದಿ] 


ಓ ನನ್ನ ಅಪರಂಜಿ । ಬಲ್‌ ಮಾತಿನ್‌ ಅಪರಂಜಿ ॥ 
ಯುಗದ ಹಬ್ಬಕೆ ಮಾವು । ಇರಲಿ ಬಿಡು ತುಸುಬೇವು ॥ 


ಬೆಡಗಿನ ನಡಿಗೆಯ ಮೇಳ |! ಕಡಗ ಕಾಲ್ಲಡುಗ 1 
ಹಸಿರು ಹಬ್ಬಲಿ ಹರುಷ | ನೂರು ಹರಿದಾರಿ ॥೨॥ 


ಬುಟ್ಟಿ ಬದುಕಿನ ಬುತ್ತಿ । ಟೊಂಕಕ್ಕೆ ಕೈ ಹೊತ್ತಿ ॥ 
ನಿಂತ ನಿಲುವಿನಲೇನುಂಟ್ವ | ಅಪ್ಪಾವಧಾನದನಂಟ 1೩॥ 


ಹಣೆಯ ಅಂಬರದ್ಯಾಗ ! ಕಿರುಚುಕ್ಕಿ ಚಂದ್ರಾಮ ॥ 
ರತ್ನ ಕೆತ್ತಿಸಿದಂತನತ್ತ । ಈ ಒನಪು ಇನ್ಯಾರಿಗಿತ್ತ$ ॥ ॥೪॥ 


ನಮ್ಮನಿ ಒಳಗೆ ನಾ | ಸುಮ್ಮನೇ ಕುಳೀತಿದ್ರೆ€ ॥ 
ಕಟ್ಟಿ ಒಗೀತಿದೀ$ ಬಾಗಿಣ । ತುಂಬಿ ನಗೆಯ ತಾಬ್ವಣ॥ ॥%| 


ಹೂವು ಮುಳಿ ನ ಬದಃಕ | ಕೊರಳ ಹಾರದ ಪದಕ ॥ 
ಜೋಪಾನ ಮಾಡಿ ಕೋ ನಗೆಯ ನಗನಾಣ್ಯ ॥ ॥೬॥ 


ಬಿಗಿದು ಕಟ್ಟಿ ದಿ ನಡಕ | ದಟ್ಟಿ ದುಕೂಲ | 
ಮೊಗದಿ ಬೊಬ್ಬಿಳಿಯುತಿದೆ | ಶಿಳಿನಗೆಯಜಾಲ ॥ . ॥೭॥ 


ಆಳುಮರೆಸಿ ನಗಿಸೊಮ್ಮ | ನಗೆಮೊಗದ ಕೇದ್ವಿಗಿ ॥ 
ನಿಲ್ಲಿಸದಿರುಮಣಿ | ಕೈಯ ಕೊಲಂಬರದಾಣೆ ॥ ॥೮॥ 


ಕಡುಜಾಣ ಕಬ್ಬಿಗರು । ಸಿರಿಮುಡಿಯ ಸಿಂಗರಿಸಿ ॥ 
ನಮಿಸಿ ಕುಣಿಕುಣಿದು । ಕಣಿ ಹೇಳಮಲ್ಲಿ ಕನಕವಲ್ಲಿ ॥ 


WN ಇ 
ಒಂದು ಖಾಸಗಿ ಪತ್ರ 
ಎ. ಎಸ್‌. ಶ್ರೀರಾಮ್‌ 


ಆನಂದ 
ಮೊಕ್ಕಾಂ : ಬೆಂಗಳೂರು. 


ಪ್ರೀತಿಯ ಆನಂದ, 

ನಾನು ಆನಂದದಿಂದ ಬಂದ ಕೊಡಲೇ “ನಾರೆ ನೋಟ' ಪುಸ್ತಕ ಬಿಡುಗಡೆಯ ಸುದ್ದಿ 
ಕೇಳಿ ಆನಂದವಾಯಿತು, ಛೆ... ಯಾಕೋ ಪ್ರಾರಂಭ ಸರಿ ಹೋಗಲಿಲ್ಲ, ಕ್ಷಮಿಸಿ. 
ನಾನಿರುವ ಊರಿಗೂ ನಿಮ್ಮದೇ ಹೆಸರಿಟ್ಟು ಬಿಟ್ಟಿರುವುದರಿಂದ ಹೀಗಿರಬಹ:ದು. 
ಆದರೆ ನೀವು ನಿಮ್ಮ ಪುಸ್ತಕದಲ್ಲಿ ಹೇಳಿದಂತೆ-ಚಿಲ್ಲರೆ ಪಲ್ಲರೆ ವ್ಯಕ್ತಿಗಳ ಹೆಸರಿನಲ್ಲಿ 
ರಸ್ತೆಗಳಾದರೆ ಊರಿನ ಹೆಸರನ್ನು ಒಬ್ಬ ಡೊಡ್ಡ ಮನುಷ್ಯನ ಹೆಸರಿಟ್ಟು ಬದಲಾಯಿಸ 
ಬಹುದೇನು? ಇರಲಿ... ಹೋದಬಾರಿ ಸಿಕ್ಕಾಗ ನೀವು "1 2m plain Anand 
without 111116" ಎಂದು ಹೇಳಿದ್ದು ನೆನಸಿದ್ದರೂ. ನಿಮ್ಮ ಹೆಸರಿಗೂ ನಮ್ಮ 
ಊರಿಗೂ ಫರಕ್‌ ಕಲ್ಪಿಸಲು ಈ ಪತ್ರವನ್ನು ಮತ್ತೊಮ್ಮೆ ಬೇರೆ ರೀತಿಯಲ್ಲಿ 


ಪ್ರಾರೆಂಭಿಸುವೆ. 


ಸ 


ಆನಂದ್‌ಜೀ, 
ಅಂದು ಸಂಜೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿಮ್ಮ ಪುಸ್ತಕ ಬಿಡುಗಡೆಯಾದಾಗ ನಾನು 
ಅಲ್ಲಿ ಇದ್ದದ್ದು ನಿಜವಪ್ಟೆ. ಅಂದೇ ನಾನು ನಿರ್ಧರಿಸಿ ಬಂದಿದ್ದೆ - ನಿಮಗೆ ಪುಸ್ತಕ 
ಓದಿ ಒಂದು ಪತ್ರ ಬರೆಯ ಬೇಕು ಎಂದು, ಅಲ್ಲಿಗೆ ಬಂದು ಪಿ. ಎಸ್‌. ರಾಮಾನುಜಂ 
ರವರನ್ನು ಆಲಿಸಿದಾಗ - ಅವರು ತೋಂಡಿ ಸಂಪ್ರದಾಯದಲ್ಲಿ ಎಲ್ಲವನ್ನೂ ಹೇಳಿ 
ಬಿಡುತ್ತಾರೆ ಅನ್ನಿಸಿತ್ತು. ಸಧ್ಮ ಹೇಗಿದ್ದರೂ ಪುಸ್ತಕವನ್ನು ಆಲಿಸಿರುವೆನಲ್ಲ-ಇನ್ನು 
ಕೊಳ್ಳುವ ಪ್ರಮೇಯವಿಲ್ಲ ಎಂದು ಸಂತೋಷ ಪಡುವಪ್ಟರಲ್ಲಿಯೇ ರಾಮಾನುಜಂ 
ರಿಗೆ ತಾವು 7-30ಕ್ಕೆ ಬೇರೆಲ್ಲೊ ಹಾಜರಿರಬೇಕೆಂದು ನೆನಪಾಗ ಬೇಕೇ? (ಆಗ 
ಸಮಯ 7-50) ನೀವು ಬಹಳಷ್ಟು ಬಾರಿ ಬಹಿರಂಗ ಪತ್ರ ಬರೆದ ಭಗವಾನ್‌ 
ಶ್ರೀಕೃಷ್ಣ ಹೀಗೆ ರಿಮೋಟಾಗಿ ಧರ್ಮ ಸಂಸ್ಥಾಪನೆ ಟೂಡಿಬಿಟ್ಟ ! ನಾನು ಹೀಗೆ 
ಭಗವಾನ್‌ ಶ್ರೀಕೃಷ್ಣನ ಮಾತಾಡಿದರೆ, ಅಂದು ಮುಖ್ಯ ಅತಿಥಿಗಳಾಗಿದ್ದ ಎಚ್‌.ಎನ್‌ 
“ಇದೂ ಒಂದು ಜೋಕಪ್ಪಾ-ನಂಗೆ ಜೋಕುಗಳಂದ್ರೆ ಬಹಳ ಇಷ್ಟ” ಆಂತ ಹೇಳಿ 
ಮತ್ತೊಂದಿಷ್ಟು ಜೋಕುಗಳನ್ನು ಹೇಳಿಬಿಟ್ಟಾರು. ಲೈಟಾಗಿ ಬರೆಯೋದರಲ್ಲಿರೋ 
ಡೇಂಜರ್ರೇ ಅದು. ಜನ ಸೀರಿಯಸ್ಸಾಗಿ ತೆಗೋಳ್ಳೋದೇ ಇಲ್ಲ. ಇರಲಿ ಬಿಡಿ. ರಾಮಾ 
ನುಜಂ ನಮಗಾಗಿ ಓದದೇ ಬಿಟ್ಟುಬಿಟ್ಟ ಭಾಗವನ್ನು ಮನೆಗೆ ಬಂದು ಓದಿದೆ. ಪುಸ್ತಕ 
ಓದುವಾಗ ನನಗೆ ಕಾಡಿದ ಒಂದಿಷ್ಟು ಅನುಮಾನಗಳನ್ನು ನಿಮ್ಮೊಂದಿಗೆ ಹಂಚಿ 
ಕೊಳ್ಳೋಣ ಅನ್ನಿಸುತ್ತದೆ. ಪುಸ್ತಕದ ಬಗ್ಗೆ ಬರೆಯೋವಾಗ ಎಚ್ಚೆಸ್ಕೆಯವರು ಎಷ್ಟು 


7 


ನಾಜೂಕಾಗಿ ಟೇಪೆಳೆದು ನಿಮ್ಮ ಪುಸ್ತಕ ಬಿಡುಗಡೆ ಮಾಡಿದರು... ಯಾಕೆ ಅವರು 
ಪುಸ್ತಕದ ಬಗ್ಗೆ ಕಮ್ಮಿ-ಇತರ ವಿಷಯಗಳ ಬಗ್ಗೆ ಜಾಸ್ತಿ ಮಾತಾಡಿದರು ಎಂಬಂಥ 
ಅನುಮಾನಗಳನ್ನು ನಾನು ಎತ್ತುವುದಿಲ್ಲ. ಖಂಡಿತವಾಗಿಯೂ ಈ ಸಂದರ್ಭ ಉಪ 
ಯೋಗಿಸಿ ನನ್ನ ಸ್ವಂತ ಜೋಕುಗಳನ್ನು ಹೇಳುವುದಿಲ್ಲ. 

(ಅಂದ ಹಾಗೆ ನೆನಪಾಯಿತು ; ಅಂದು ಸಭೆಯ ಆರಂಭದಲ್ಲಿ ವಿಜಯಾ ಅವರು 
ನೀವು ನಿಮ್ಮ ಅನುಮಾನಗಳನ್ನು ನಮ್ಮೊಂದಿಗೆ ಹಂಚಿ ಕೊಳ್ಳು ಶ್ತೀರಿ ಎಂದರು. ನೀವು 
ಎಚ್‌ ಎಸ್‌ ಕೆ. ಎಚ್‌ ಎನ್‌ ಮತ್ತು ರಮಾನುಜಂ ನಿಮಗೆ ಹೇಗೆ ಇಷ್ಟ ಎಂದು 
ಹೇಳಿದಿರಿ.) ಬಹುಶಃ ನೀವು ಹಂಚಿಕೊಳ್ಳ ಬಯಸಿದ್ದು ಈ ಕೆಳಗಿನ ಅನುಮಾನಗಳ 
ನ್ನಿರಬಹುದೇ? 

1) ವಾರನೋಟಕ್ಕೆ ಅದರದೇ ಆದ ಕೆಲವು ಲಿಮಿಟೇಷನ್‌ಗಳಿವೆ-ಅದನ್ನು 
ವೂರಲು ಸಾಧ್ಯವೇ ? ಲಿಮಿಟೇಷನ್‌ಗಳು ಏನು? ಎ) ಬರಹಸ ಸ್ಪಂತದ್ದಾಗಿರಬೇಕು 
ಅನುವಾದನಾಗಲೀ ಅನುಕರಣೆಯಾಗಲೀ ಆಗಿರಬಾರದು (ಕೇಫರ ಶೈಲಿಯಲ್ಲಿ ಬರೆದ 
ಒಂದು ಲೇಖನವನ್ನು ಎಕ್ಸೆಪ್ಸನ್‌ ಎಂದು ಪರಿಗಣಿಸತಕದ್ದು) (ಬಿ) 500 ಪದ 
ವೂರಬಾರದು (ಸಿ) ಎಲ್ಲರಿಗೂ ಆರ್ಥವಾಗುವಂತಿರಬೇಕು. (ಹೀಗಾಗಿ ಪದ್ಯ ಬರೆ 
ಯುವಂತಿಲ್ಲ. ಆಗಾಗ ತಮಿಳಿನ ಪ್ರಯೋಗ ಮಾಡಬೇಕು) (ಡಿ) ಪುಸ್ತಕರೂಪಕ್ಕೆ 
ಬಂದಾಗಲೂ ಪ್ರಸ್ತುತ ಎನ್ನಿಸಬೇಕು (ಉದಾಹರಣೆಗೆ ವೀರಪ್ಪನ್‌ ಬಗ್ಗೆ ಲೇಖನ, 
ನನ್ನಮೊಮ್ಮಗನ ಕಾಲಕ್ಕೂ ಪ್ರಸ್ತುತ ಅಲ್ಲವೇ?) (ಇ) ಸಾಫ್‌ ಸೀದಾ ವ್ಯಕ್ತಿಯಾ 
ದಂಥ ನೀವು "“ವಾರೆ' ನೋಟ ಬೀರಬೇಕು ! 


2) ಈ ಲಿಮಿಟೇಷನ್‌ಗಳ ನಡುವೆ ಲೇಖನಗಳು ಇಂದಿಗೂ ಪ್ರಸ್ತುತವೇ? 
ರಮೇಶ್‌ ಬರ್ತಾರೆ ಅನ್ನೋಕಡೆ ದೇವೇಗೌಡರ ಹೆಸರು ಹಾಕಬಹುದೆ? (ನಟ 
ಬಾಲಕೃಷ್ಣ ಮನೆಗೆ ಗೌಡರು ಹೋದದ್ದನ್ನು ನೆನೆಪಿಸಿಕೊಳ್ಳಿ) ಅಥವಾ ಕನಸಿನಲ್ಲಿ 
ಬಾಬಾರ ಶಿಷ್ಯರಾಗಿ ಎಚ್‌. ಎನ್‌. ಪರಿವರ್ತನೆಗೊಂಡರೆ ನನಸಿನಲ್ಲಿ ಎಚ್‌. ಡಿ. ಡಿ, 
ಬಾಬಾರ ಪಾದಾರವಿಂದಂಗಳಿಗೆರಗ ಬಹುದೇ ? ಆಕಸ್ಮಾತ್‌ ಬಾಬಾರು ಎಚ್‌. ಡಿ. 
ಡಿಗೆ ಶೂನ್ಯದಿಂದ ಕುಂಬಳಕಾಯಿ ಸೃಷ್ಟಿಮಾಡಿಕೊಟ್ಟಿದ್ದರೆ-ಎಚ್‌. ಡಿ.ಡಿ. ಗತಿಯೆನು? 
ಗುರುಗಳು ಶಿಷ್ಯರಿಗೆ ಕುಂಬಳಕಾಯಿ ಯಾವ ಸಂದರ್ಭದಲ್ಲಿ ಕೊಡುತ್ತಾರೆ ಎಂದು 
ನಾನು ನಿಮಗೆ ವಿವರಿಸಿ ಫೆಯಿಲಾಗುವುದಿಲ್ಲ ! 


3) ನನ್ನ ಮುಂದಿನ ಅನುಮಾನ “ಸಂಗೀತವಾಣಿ' ಲೇಖನಕ್ಕೆ ಸ ಸಂಬಂ ನಿನ್ನ ಆ 
ಲೇಖನವು ಸತ್ಯದೂರವು. ನೀವು wsternisation ಪ್ರಕ್ರಿಯೆಯಲ್ಲಿ ತೂಡಗಿರು 
ವವರು ಎಂದು ಎಂ. ಎನ್‌. ಶ್ರೀನಿವಾಸ್‌ ಎಷ್ಟೋ ದಿನಗಳ ಓಂ ದ 
ನೀವು ಟೆಲಿಫೋನ್‌ ಸಂಗೀತದಲ್ಲಿ ಗೋವಿನ ಹಾಡನ್ನು ಬಳಸುವುದು ಸಮಂಜ ಸವಲ್ಲ. 


FU 
43 


ಬುದಾಹರಣಿಗೆ ಮೊರಾರ್ಜಿಭಾಯಿ ತೀರಿಕೊಂಡಾಗ ರಜೆಯ ಬಗ್ಗೆ ಎಚಾರಿಸಲು 

ಕ ದ ಸಂಗೀತ congratulations celebera 

tions ಬ ಹಾಡು. ಹೀಗಿರಲು ನೀವು ಧರಣಿ ಮಂಡಲ ಮಧ್ಯಕ್ಕೆ ಹೋಗಿ 
p) 

| ರಜಾ ಶಾಸನಕ್ಕೆ ಸಂಬಂಧಿಸಿದಂತೆ ಬಂದ ಅನುಮಾನ ಇದು, ಈಗಾಗಲೇ 
ಶನಿ. ಭಾನು ಅಂತ 104, ಸಿ. ಎಲ್‌ 1), ಇ. ಎಲ್‌. 30 ಜನರಲ್‌ ರಜೆ 16 
ಹೀಗೆ ರಜೆಗಳನ್ನು ಘೋಷಿಸಿಕೊಂಡು ಮಿಕ್ಕ ದಿನ ಆಫೀಸಿಗೆ ಹಾಜರಾಗುತ್ತಿರುವೆವು. 
ಆದರೆ Ours is an ageing SUE ಎಂದು ನೀವೂ ಒಪ್ಪುವಿರಿ. ಹೀಗಾಗಿ 
ಸಂತಾಪ ಸೂಚಕ ರಜೆಗಳು ಜಾಸ್ತಿಯಾಗುವುದು ಖಾತ್ರಿ. ಹೀಗಾಗುವಾಗ 
Bychance...God 701016... ಒಂದು ವರ್ಷದಲ್ಲಿ 365ಕ್ಕೆ ೦ತ ಹೆಚ್ಚು ದಿನಗಳ 
ರಜೆ ಬಂದು ಬಿಟ್ಟರೆ ನಿಮ್ಮ ಶಾಸನದನ್ವಯ ಈ ಸಂ. ಸೂ. ರಜೆಗಳನು VR ಮುಂದಕ್ಕೆ 
ಕ್ಯಾರಿ ಓವರ್‌ ಮಾಡಬಹುದೇ ಕೂಡಲೇ ತಿಳಿಸಿ. 

5) ಹಾಗೆಯೇ ಖಾತೆಗಳೂ ಮಂತ್ತಿಗಳೂ ಎಂಬ ಲೇಖನದಲ್ಲಿ ಮುಖ್ಯಮಂತ್ರಿ; 
ಗಳು ಮಂತ್ರಿಮಂಡಲ ವಿಸ್ತರಿಸಲು ಹೈ ಕಮಾಂಡಿನ ಸಲಹೆ ಕೇಳದೇ ಲಲ್ಲೂ 
ಹ ಸಲಹೆ ಕೋರಿ ನೇರಪೋನ್‌ ಮಾಡುವ ಉದ್ಧ ಟತನ ತೋರಿಸಬಹುದೇ ? 

€ ಹೇಳಿ. ಅಂದ ಹಾಗೆ ಪುಸ್ತಕ ಬಿಡುಗಡೆಯ ದಿನ” ನಿಮಗೆ ನೆನಪಿರಬಹುದು, 
ಸು ಮಾಡಿದವರು ನಿಮ್ಮ ಪುಸ್ತಕದಿಂದ ಎಷ್ಟು ಸ ಸಂತೋಷಗೊಂಡಿದ್ದ ರೆ 
(ಆನಂದಗೊಂಡಿದ್ದ ರೇ? ಮಾತು ಪ್ರಾ ರಂಭಿಸಿದವರು ಎಲ್ಲಿ ನಿಲ್ದಿಸಬೇಕೋ ತಿಳಿಯದೇ 
ತಬ್ಬಿಬ್ಳಾ ಗಿದ್ದರು ಅಲ್ಲವೆ ? ಹಾಗೆಯೇ ನಾನೂ ನನ್ನ ಆನುಮಾನಗಳನ ನಿ ಬರೆಯು 
ತ್ತ್ವ ಲೇ ಹೋಗಬಹುದು. ಆದರೆ ವಾರೆನೆ ನೋಟದಂತೆ ನ ನಗೂ ಕಾಗದ ಇಂಕು ಇತ್ಯಾದಿ 
ಗಳ ಲಿಮೀಟೇಷನ್‌ಗಳಿರುವುದರಿಂದ ಇಲ್ಲಿಗೇ ನಿಲ್ಲಿಸುವ ಯತ್ನ ಮಾಡುತ್ತೇನೆ. 
ಹೇಗೋ ಅಂತೂ-ವಾರ ವಾರವೂ ವಾರೆನೋಟದಿಂದ ನನ್ನನ್ನು ರಂಜಿಸಿದ್ದ ನೀವು 
ಈ ಬಾರಿಯ ರಜೆಯನ್ನು ನಿಮ್ಮೊಂದಿಗೆ ಕಳೆಯುವ ಆನಂದದಾಯಕ ಅವಕಾಶ 
ಕೊಟ್ಟಿದ್ದಕ್ಕೆ ತುಂಬಾ ಕೃತಜ್ಞ, 


ಮಿಕ್ಕಂತೆ ಎಲ ಕೇಮ. 
[oe 


ನಿಮ್ಮ 
ಶ್ರೀರಾಮ್‌ 


ಸೂ; 1) ನಿಮ್ಮದು ಇನ್ನೂ ನಾಲ್ಕು ಸಂಕಲನಗಳಿಗೆ ಆಗುವಷ್ಟು ಲೇಖನಗಳಿವೆ. 
ಎಂದು ಪ್ರಕಾಶಕರು ಹೇಳಿದ್ದರು. ಅವುಗಳು ಬಿಡುಗಡೆಯಾದಾಗ ಮತೊಂದು ಪತ್ರ 
ಬರೆಯುವಷ್ಟು ಶಕ್ತನಲ್ಲ. ಆದರಿಂದ ಆಗಲೂ ಇದೇ ಪತ್ರವನ್ನು ಓದಿಕೊಂಡು ಬಿಡಿ. 
ಏಕೆಂದರೆ-ನೀವೇ ಹೇಳಿದಂತೆ ಚರಿತ್ರೆ ಮರುಕಳಿಸುತ್ತದೆ. 

2) ಮುಖ, : ಬರೆಯಿರಿ. 


3) ಈ ಪತ್ರ ಪ್ರೆಸ್ಲಿಗೆ ಲೀಕಾಗುವುದೆಂಬ ಭಾವನೆ ಯಾಕೆ ಕಾಡುತ್ತಿದೆಯೋ 
ತಿಳಿಯದು. 


ಹತಭಾಗ್ಯ ಗಣಪನ ವಿಲಾಪ 


-ಶಿವರಾಮ ಕಾರಂತ 


“*ಸರಶುರಾಮಾು ನಿಗಿದಿರಾಗಿ...” 





ಅಣಕದಾಟಕೆ ನಾನು ಜನಿಸಿದವನಲ್ಲ 
ಕೆಣಕದಿರಿ ತಾಳ್ಮೆಯನು -ಪೇಳುವೆನು ಸೊಲ್ಲ 
ನಾ ತಾಳಿದವತಾರ ಎಲ್ಲಿ ಏನೇನೆಂದು 


10 


ಅರಿಯದಾಡಲೂ ಬೇಡಿ ; ಎಣಿಸಿ ಹಿಂದು, ಮುಂದು 
ವಾತಾಪಿ ಪುರದಲ್ಲಿ ಜನಿಸಿದೆನು ನಾನೆಂದು 
ತಟ್ಟದಿರಿ ಕುಟ್ಟದಿರಿ ತಾಳ ತಥೈೈಯೆಂದು 

ನನ್ನ ಕೀರ್ತಿಯ ಸಾರೆ ನೀವೆಲ್ಲರಿಂದು 


ಮಾಡುತಿಓರೇನೆಂದು ಬಲ್ಲಿರೇನು 


ಚೆಲ್ಲು ಬಾಲಕನೆಂದು 
ದಾಡೆ ಮುದುಕನು ಎಂದು 
ಹೊಟ್ಟೆ ಬಿರಿದವನೆಂದು 
ಹಾವೊಂದ ಹಿಡಿತಂದು 
ಬಿಗಿದಿಹಿರಿ - ಹೊಟ್ಟೆ 


“ಲಂಬ ಉದರನು' ಎಂಬ 
ಬಿರುದ ಸಲಿಸಲಿಕಾಗಿ - 
ತರುತಿಹಿರಿ ಲಡ್ಡು ಉಂಡಲಿಗೆ 
ಕಡುಬು ಚಕ್ಕುಲಿಗಳಮಿತ 
ನಿಮಗಿಷ್ಠ ೈವಿರಬಹುದು — 

ಈ ನೈವೇದ್ಯ ಹೊಟ್ಟೆ ಉಬ್ಬರಕೆ 


ನನ್ನ ಆಕೃತಿ ನಿಮ್ಮ ವಿಕಟಹಾಸಕೆ 
ಗುರಿಯು 

ನನ್ನ ಭಾರವ ಹೊರಲು ಸಾಕೇನು 
ಇಲಿಯು ? 


ತೊಡಿಸುವೆರಿ ನೀವೆನಗೆ ತೆರತೆರನ ವೇಷವನು 
ಕುಣಿಯುವಿರಿ, ಕೂಗುವಿರಿ, ಎಷ್ಟು ಆವೇಶ ! 
ಅದನ್ನೆಲ್ಲ ಕಾಣುತ್ತ ಮೈಮರೆತ ಗಳಿಗೆಯಲಿ 
ಹೊತ್ತು ಎಸೆಯುವಿರೆನ್ನ - ಸುಳಿಗುಂಡಿಯೊಳಗೆ 
ಈ ಗಣಪನೆಂದರೆ ನಿಮಗೆ ತಾತ್ಸಾರ ! 


11 


ಗುಡಿಗಾರನೂ ಅಷ್ಟೇ 
ನುಡಿಗಾರನೂ ಅಷ್ಟೆ ! 
ವಿಘ್ನ ಪರಿಹರಿಸೆಂದು ಬೇಡುವುದು ಆಷ್ಟೇ ! 
ಪೂಜೆಯಾ ನೆಪದಲ್ಲಿ-ಮಾಡಃವಿರಿ ಚೇಷ್ಟೆ ! 
ನಿನ್ನೆ ಮೊನ್ನೆಯ ದೈವ ನಾನಲ್ಲ, ನೋಡಿ 


ಅನುದಿನವು ಹಾಡದಿರಿ, ಪರಿಹಾಸ, ಮೋಡಿ 

ಹೊಗಳುವಾ ನೆಪದಲ್ಲಿ ಕೊಂಕು ಮಾತು! 
ವಿದ್ಯೆ ಕೊಡು ಬುದ್ಧಿ ಕೊಡು ಎಂಬ 

ಮರು ಗಳಿಗೆ ದಿಬ್ಬಣದಿ ಊರೆಲ್ಲ ಮೆರೆಸಿ 


ಸುಳಿ ಗುಂಡಿಯೊಳು ನೂಕಿ ಸಂಭ್ರಮವ ಸೂಸಿ 


ಮೂಜಗರ ದೇವ ದೇವಿಯರೆಲ್ಲ ಎನ್ನ 
ಬೇಡಿದರು ಕಾಡಿದರು ನೆರವನ್ನು ಬಯಸಿ, 
ನಾ ತಾಳ್ವೆ ಎಷ್ಟೆಲ್ಲ ಅವತಾರ ನಿನ್ನೆ - 


ಎಲ್ಲಿದವನು ಮರೆತಿಹಿರಿ, ಭಕ್ತಿ ಸೊನ್ನೆ ! 


ವೀರ ನಾನಾಗಿದ್ದೆ ಶೋಢಷ ಹಸ್ತನಾಗಿ 
ನಾ ತಾಳಿದವಠಾರ ಒಂದಲ್ಲ ಎರಡಲ್ಲ 
ನನ್ನ ಮಹಿಮಾವಳಿಗೆ ಹಿಂದಿಲ್ಲ ಮುಂದಿಲ್ಲ 
ನಿಮ್ಮ “ವಕ್ರತುಂಡ ಮಹಾಕಾಯ' -ನನಗೆ ಬೇಕಿಲ್ಲ 
ನನ್ನ ನೆಲೆ ನಾ ಬಲ್ಲೆ -ನಿಮ್ಮ ಸ್ತುತಿ ಬೇಕಿಲ್ಲ. 


ಯಾ ಬಾರಾ, TNT ಅಯ 
ಗ ಾಜಯಾಯಾವರ್ಟನರ್ಪಾ ಪ ಕ ರ್‌ ರಾ Pes ರ್ಮ್‌ Daa ki 




















Bವದಾ ಯ್ಯಾಲಕ್‌ 


(ಭಾಲತ ಸರ್ಜರದ ಉದ್ದಿಮೆ) 
ಪ್ರಧಾನ ಕಚೇರಿ, ಚೆ ಸಿ. ರಸ. ಬೆಂಗಳೂರ 300 00) 





Wy 1 
೬11ರ 240s 


13 


ನಮ್ಮಕ್ಕನ ಮನೆ ಬೆಕ್ಕು 


ಜಿ. ನಿ. ಅರುಣ 

"ನಮಸ್ಕಾರ ರೀ............ ಏನಿಲ್ಲಿ ..? 

“ಓ...ನಮಸ್ಕಾರ......ಏನಿಲ್ಲಾರೀ ಹೀಗೆ ಸುಮ್ಮನೆ ನನ್ನ ಫ್ರೆಂಡ್‌ ಫ್ರೆಂಡ್‌ 
ಮನೆ ಇಲ್ಲೆ ಎಲ್ಲೋ ಇದೆ...... ಹಾಗೆ ಮಧ್ಯ್ಮಾನ್ಹ ಸುಮ್ಮನೆ ಮಾತಾಡ್ಸಿಕೊಂಡು 
ಹೋಗೋಣ ಆಂತ ಹೊರಟೆ...... ಅದ್ಸರಿ ನೀವೇನು ಇಲ್ಲಿ?” 

"ಆಯ್ಕೊ ಮರೆತೇ ಹೋಯ್ತು...... ! ಅವತ್ತೇ ಹೇಳಿದ್ದಲ್ಲ ನಿಮ್ಗೆ ಇದೇ 

ನಮ್ಮನೆ ರೀ...... I 

"ಹೌದಾ 1...... ನಾನು ಇದೇನಪ್ಪ ಈ ಮಟ ಮಟ ಮಧ್ಯಾನ್ನ, ಯಾರೋ 
ಮನೆ ಮುಂದೆ ನಿಂತಿದಾರಲ್ಲ ಅಂತ ಅಂದ್ಯೊಂಡಿದ್ದೆ...... 

"ಸರಿ ಬದ್ರೀನ್ರಿ...... ಕಾಫಿ ಟೈಂ ಆಯ್ತು...... ಮನೇಲಿ ಅವ್ರಿಗೆ ಏನಿಲ್ಲದೆ 
ಹೋದ್ರು ಸರಿ, ಟೈಂಗೆ ಸರಿಯಾಗಿ ಕಾಫಿ ಆಗ್ಬೇಕು......... 


“ಅಯ್ಯೋ ಬನ್ನಿ ಕುಂಕ್ಮ ಇಟ್ಟುಕೊಂಡು ಹೋಗೋರಂತೆ...... 


pS 
ಆ 


“ಬನ್ನಿ ಕೂತ್ಕೊಳಿ...... ಒಂದ್ನಿಮಿಷ ಹಿತ್ತಿಲ ಬಾಗಿಲು ಹಾಕಿದಿನೋ ಇಲ್ಲವೋ 


ಮರೆತೇ ಹೋಯ್ತು...... ಹಾಳಾದ್ದು ಬೆಕ್ಕು ಬಂದು ಹಾಲು ಕುಡಿದು 
ಬಿಡುತ್ತೆ' 
“ನಿಮ್ಮನೇಲು ಇದೇ ಗಲಾಟೇನಾ...... ? ನಮ್ಮನೇಲೂ ಅಷ್ಟೆ...ಒಂದು 


ಕಳ್ಳ ಬೆಕ್ಕು ಇದೆ ನೋಡಿ ನಮ್ಮನೆ ಹತ್ತ...ಯಾವ ಮಾಯದಲ್ಲಿ ಹಾಲು ಕುಡಿದು 
ಹೋಗುತ್ತೋ ಗೊತ್ತೆ ಆಗಲ್ಲ....ಮಧ್ಯಾನ್ನ ಇಷ್ಟೊತ್ತಿಗೆ ಕಾಫಿ ಮಾಡೋವಾಗ್ಗೆ 
ಗೊತ್ತಾಗೋದು...... 


14 


"ಹೌದು ನೋಡಿ...ಸದ್ಯ ಹಿತ್ತಲಬಾಗ್ಗು ಹಾಕಿದ್ದೆ... ಒಂದ್ದಿಮಿಷ ಕಾಫಿ 
ಮಾಡ್ಕೊಡ್ತಿನಿ ಕುಡ್ಕೊಂಡು ಹೋಗೋರಂತೆ ಕೂತ್ಕೊಳಿ...... 

“ಆಯ್ಯೋ ಪಾಪ ನಿಮಗ್ಕಾತೆ ತೊಂದರೆ...ನಾನೆ ಮನೆಗ್ಲೋಗಿ ಮಾಡ್ಕೊತೀನ್ರಿ 
`ಪರವಾಗಿಲ್ಲ ಕೂತ್ಕೊಳ್ಳಿ. ನಿಮ್ಮನೇಲಿ ಇನ್ನೊಂದ್ಸಲ ಕುಡ್ಕೊಳೋರಂತೆ, 
ಆಕಸ್ಮಾತ್‌ ನಿಮ್ಮನೆ ಹಾಲ್ನ ಬೇಕು ಕುಡಿದು ಬಿಟ್ಟಿದ್ರೆ ಆಲ್ಲೂ ಇಲ್ಲಾ ಇಲ್ಲೂ 
ಇಲ್ಲ ಆಗುತ್ತೆ,” 


“ಸರಿ ನೀವು ಅಷ್ಟೊಂದು ಬಲವಂತ ಮಾಡಿದ್ಮೇಲೆ ಬೇಡಾ ಅನ್ನೋಕ್ಕೆ ನನಗೆ 
ಸಂಕೊಚ ಆಗುತ್ತೆ. ಇವತ್ತು ನಿಮ್ಮ ಜೊತೆ ನಿಮ್ಮನೇಲಿ ಕಾಫಿ ಕುಡಿಯೋ ಯೋಗ 
ಇತ್ತು ಅಂತ ಕಾಣ್ಣುತ್ತೆ.' 


"ಒಳಗೇ ಬನ್ರಿ...ಕಾಫಿ ಬೆರಸ್ತಾ ಬೆರಸ್ತಾ ಮಾತಾಡ್ಬೋದು.............ಎ. 
ಅಂದ ಹಾಗೆ ನಿಮ್ಮನೆ ಹಾಲು ಕದ್ದು ಕುಡಿಯೋ ಬೆಕ್ಕು ಕರಿಬೆಕ್ಕೇ ಬಿಳಿ 
ಬೆಕ್ಕೋ......? 


“ನಾನು ಸರಿಯಾಗಿ ಆದು ಕುಡೀತಿರುವಾಗ ನೋಡಿಲ್ಲಾರಿ. ಮನೆ ಸುತ್ತ 
ಮುತ್ತ ಒಂದು ಕೆಂಚು ಬಣ್ಣದ್ದು ಇನ್ನೊಂದು ಅರ್ಧ ಕರಿ ಅರ್ಧ ಬಿಳಿ ಬಣ್ಣದ್ದು 
ಓಡಾಡ್ತ ಇರುತ್ವೆ. ಯಾವ ಬೆಕ್ಕು ಯಾರ್ಕಾರ ಮನೆ ವರ್ತನೆ ಮಾಡ್ಕೊಂಡಿದೆಯೋ 
ದೇವ್ರಿಗೆ ಗೊತ್ತು...... ನಿಮ್ಮನೆ ಕಳ್ಳ ಬೆಕ್ಕು......'? 


“ಆಯ್ಯೋ ಅದು ಕರೀ ಕಪ್ಪು ಬಣ್ಣದ ಗಡವಾರೀ...ಇವಕ್ಕೆಲ್ಲ ಡಿಸಿಪ್ಲೆನ್ನೇ 
ಇಲ್ಲ ನೋಡಿ... ಬಾಗಿಲು ತೆಗೆದಿತ್ತು ಅಂದ್ರೆ ಅವಕ್ಕೇ ಹಸೆಮಣೆ ಹಾಕಿ 
ಔತಣಕ್ಕೆ ಕರೆದಹಾಗೆ ರಾಜಾ-ರೋಷವಾಗಿ ನುಗ್ಗಿ ಒಂದೇ ಗುಟುಕಿಗೆ ಹೀರಿ 
ಥ್ಯಾಂಕ್ಸೂ ಹೇಳ್ದೆ ಹೊರಟ್ಟೋಗುತ್ತೆ......ಅದೇ ನಮ್ಮಕ್ಕನ ಮನೆ ಬೆಕ್ಕು 


~ 
ಎಷ್ಟು ಡಿಸಿಪ್ಲಿನ್ನ್‌ ಅಂತೀರ......!”' 


“ಅಂದ್ರೆ...?' 


“ಅದರ ಮುಂದೆ ಹಾಲು ಇಟ್ಟು ಕುಡಿ ಅಂತ ಹೇಳೋವರ್ಲ್ಸೂ ಮೂಸಿಕೊಡ 
ನೋಡೊಲ್ಲ ನೋಡಿ...ಅದ್ಯಾವುದೋ ಜಾತಿ ಬೆಕ್ಕಂತೆ...ನನ್ಮಗಳಿಗೆ ಅದರ 
ಜಾತಿ, ಅದರ ಹೆಸರೂ ಎಲ್ಲ ಗೊತ್ತು ಇನ್ನೇನು ಅವಳೂ ಬರೋ ಹೊತ್ತು. 


15 


ಅವಳ್ನೇ ಕೇಳಬೇಕು. ಅದೆಷ್ಟು ಸಲಿ ಅವಳು ನನಗೆ ಹೇಳಿದರೂ ನನಗೆ ಆದು 


ಜ್ಞಾಪಕಾನೆ ಇರೊಲ್ಲ....... 
“ಹೌದಾ......! ಆದರ ಬಣ್ಣ...?' 


“ಒಳ್ಳೆ ಲ ಹಂಸದ ಥರ ಆಚ್ಚ ಬಿಳೀ ಬಣ್ಣಾರಿ...ನಮ್ಮನೇಲಿ ಆದರ ಫೋಟೊನು 
ಇದೆ. ಹಾಳಾದ್ದು ಅವಳ ಫ್ರೆಂಡ್ಸ್‌ಗೆ ತೋರ್ಲೋಕ್ಕೆ ತೊಗೊಂಡ್ಹೋದೋಳು 


ಎಲ್ಲಿ ಇಟ್ಟಿದಾಳೋ ಗೊತ್ತಿಲ...... ತೊಗೊಳಿ ಕಾಫಿ...... ಬಿಸಿ ಸಕ್ಕರೆ ಎಲ್ಲ 
[ae ಲ © ೧೧೨ 
ಸಾಕ ನೋಡಿ...... 
“ಎಲ್ಲ ಸರಿಯಾಗಿದೆ ರೀ...ನೀವು ಕಾಫಿ ಎಕ್ಸ್ಸರ್ಟ್‌ ಅಂತ ಕಾಣುತ್ತೆ.......... 
ಅದ್ಸರಿ ನಿಮ್ಮಕ್ಕನ ಮನೇಲಿ ಇಲಿಕಾಟ ಜಾಸ್ತಿನೆನೋ ಪಾಪ...... ಬ 
"ಆಯ್ಯೋ ಇಲ್ಲಾರಿ...... ಮುದ್ದಿಗೆ ಸಾಕಿಕೊಂಡಿದಾಳೆ ಅಷ್ಟೆ... ಎಲ್ಲರ 
[xd ದ ಲ ೧೨ 


ಹತ್ತಿರಾನು ಬೇಗ ಹೊಂದಿಕೊಂಡು ಬಿಡುತ್ತಂತೆ, ಹೊಸಬರು ಯಾರಾದರು 
ಬಂದು ಆದನ್ನು ಎತ್ತಿಕೊಂಡು ಮೈಸವರಲು ಶುರು ಮಾಡಿದರೆ ಆದು 


ಸವರಿದಷ್ಟು ಹೊತ್ತು ಕಣ್ಣು ಮುಚ್ಚಿಕೊಂಡು ಸವರಿಸಿಕೊಳ್ಳುತ್ತಂತೆ...... 
ಒಳ್ಳೆ ತೇಲ್‌ಮಾಲಿಸ್‌ ಮಾಡಿಸಿಕೊಂಡ ಹಾಗೆ. 
"ಆಲ... ಹೊಂದಿಕೋಡು ಬಿಡುತ್ತಂತೆ...... ಸವರಿಸಿಕೊಳ್ಳುತ್ತಂತೆ ಆಂತೀ 
ವ್ರ 9 
ರಲ್ಲ ನೀವು ಅದನ್ನು ನೋಡಿಲ್ವಾ? 
“ಕಾಫಿ ಲೋಟ ಟೇಬಲ್‌ ಮೇಲೆ ಇಟ್ಟಿಡ್ರಿ......ಇಲ್ಲಾರಿ ನಾನು ಆದನ್ನ 


ಇನ್ನೂ ನೋಡಿಲ್ಲ. ಫೋಟೋ ನೋಡಿ, ಆದರ ಆಟ, ರೀತಿ, ನೀತಿ ಎಲ್ಲ 
ನಮ್ಮಕ್ಕ ಹೋಳೋದು ಕೇಳಿ ಯಾವತ್ತು ನೋಡ್ತಿನೋ ಅನ್ನುತ್ತೆ, 
ಇ ~~ 


'ಸರಿ ಮುಂದಿನವಾರ ಇಷ್ಟೊತ್ತಿಗೆ ನಿಮ್ಮನೆಗೆ ಬರ್ತೀನಿ... ಇಬ್ಬರೂ ಒಟ್ಟಿಗೆ 


ನಿಮ್ಮಕ್ಕನ ಮನೆಗೆ ಹೋಗೋಣ ನಡೀರಿ......... ಯಾಕ್ರಿ? ಅಷ್ಟೊಂದು 


“ಅಲ್ಲಾರೀ ನಮ್ಮಕ್ಕ, ನಮ್ಮಕ್ಕನ ಮನೆ ಬೆಕ್ಕು ಎಲ್ಲಾ ಇರೋದು ಆಮೇರಿಕಾ 
ದಲಿ ಕಣೇ ಜಾಗೆ 
ಣ್‌ 


10 


ವರಾನ್ಹೇಷಣ 


೮೨ 


ಕುಮುದಾ ಪುರುಷೋತ್ತಮ 


ಮಹಳಾ ಮಂಡಳಿಯ ಮೂಟಿಂಗ್‌ ಮುಗಿಸಿ ಮನೆ ತಲುಪಿದ ಮಹಾಲಕ್ಷ್ಮೀಗೆ 


ಮನಸ್ಸು ರೋಸಿ ಹೋಗಿತ್ತು. ಇಂತಹ ಒಳ್ಳೆಯ ಘಟನೆಗಳು ತಮ್ಮ ಜೀವನ 
ದಲ್ಲೇಕೆ ನಡೆಯುವುದಿಲ್ಲ? ತಮ್ಮ ವ:ಗಳು ಶಾರ್ದುವಿಗೂ ಇಂತಹ ಅದೃಷ್ಟವೇಕೆ 
ಖುಲಾಯಿಸಬಾರದು ? ಇಷ್ಟಕ್ಕೂ ಅವಳಿಗೇನು ಕಮ್ಮಿಯಾದದ್ದು ? ತುಂಬಿದ 
ಯೌವನ, ಆಕರ್ಷಕ ರೂಪ, ಎಮ್‌. ಎ. ಡಿಗ್ರಿ. ಒಳ್ಳೆಯ ವರಮಾನ ತರುವ 
ಉದ್ಯೋಗ, ಇಷ್ಟೆಲ್ಲಾ ಇದ್ದು ಇಪ್ಪತ್ತಾರು ದಾಟಿದರೂ ಕಂಕಣ ಬಲ ಕೂಡಿ 
ಬಂದಿರಲಿಲ್ಲ. ಇದಕ್ಕಾಗಿ ತಾವೇನು ಕಡಿಮೆ ಪ್ರಯತ್ನ ಪಟ್ಟಿದ್ದರೇ? ಜಾತಕ 
ಹಿಡಿದು ವರ ಇರುವ ಸುಳಿವು ಸಿಕ್ಕಲ್ಲೆಲ್ಲಾ ಎಡತಾಕಿದ್ದಾಗಿತ್ತು. ದಳ್ಳಾಲ್ಗಿ ಗಳನ್ನು 
ಆಶ್ರಯಿಸಿದ್ದಾಗಿತ್ತು. ಕಡೆಗೆ ಬರಹ ಪತ್ರಿಕೆಯಲ್ಲಿ ವರ ಬೇಕಾಗಿದ್ದಾ ನೆ ಎಂದನ 
ಕಹಳೆಯನ್ನೂ ಊವಿದ್ದರು. ವಧು ಪರೀಕ್ಷೆ ಹಸನ ಅನೇಕ ಬಾರಿ ನಡೆದು 
ಬಂದವರ ಪ್ರತಿಕ್ರಿಯೆ ವಿವಿಧವಾಗಿತ್ತು. 


ಶ್ರಿಕೆ 
ಎಂಬ 


ಪ 
ಲ 


“ಮನೆ ಸ್ವಂತದ್ದೋ ಬಾಡಿಗೆಯದೋ ? ಇದು ಬಿಟ್ಟರೆ ಬೇರೆ ಸ್ಥಿರ ಚರಾಸ್ತಿ 
ಇನ್ನೇನೇನಿದೆ” ? ದೂರ ದೃಷ್ಟಿಯ ತಂದೆಯೊಬ್ಬರು ಸಂಕೋಚವಿಲ್ಲದೆ ಕೇಳಿದ್ದರು. 


ನಾವು ನಿಮ್ಗೆ ಶಾರ್ದು ಒಬ್ಳೇ ಸಂತಾನ ಆಂತ ಆನ್ಕೊಂಡ್ವಿ. ಆಸ್ತೀಲಿ 
ಪಾಲು ಕೇಳೋಕೆ ಗಂಡು ಹುಡ್ಸ ಒಬ್ಬ ಇದ್ದಾನೆ ಆಂತ ಗೊತ್ತಾಗ್ಲಿಲ್ಲ” ತಾಯಿ 
೧ ಬಿ ಎ ದೌ 
ಯೊಬ್ಬರು ಕಾರಣ ಕೊಟ್ಟು ಜಾಗ ಖಾಲಿ ಮಾಡಿದ್ದರು. 


“ನಂಗೆ ಬಂಧುಗಳ್ಳಾರೂ ಇಲ್ಲದ ಆಸ್ತಿವಂತ ಅನಾಥೆ ಹೆಂಡ್ತಿಯಾಗಿ ಬೇಕಿತ್ತು” 
ಎಂದ ವರಮಾಹಾಶಯನೊಬ್ಬ ನೀವೆಲ್ಲಾ ಏಕೆ ಬದುಕಿದ್ದೀರಿ ಎಂಬುವಂತೆ ಕ್ರೂರ 
ನೋಟ ಬೀರಿದ್ದ. 


“ನಮ್ಗೆ ಕೆಲ್ಲದಲ್ಲಿರೋ ಹುಡ್ಸಿ ಬೇಡ, ಸಂಪಾದ್ನೆ ಮಾಡ್ತೀನಿ ಅನ್ನೋ ಅಹಂಕಾರೆ 
ದಲ್ಲಿ ಎ ಬಗ್ಗಿ ನಡ್ಯೋಲ್ಲ. "ಮನೇಲಿ ಇದ್ಯೊಂಡು ಸಂಸಾರ ಮಾಡೋ ಮರ್ಯಾ 
ದಸ್ತ ಹುಡ್ಗೀ ಬೇಕು” ಎಂಬುದು ಇನ್ನೊಬ್ಬರ ಅಂಬೋಣ. 


17 


ಮತ್ತೊಬ್ಬವರ ಬೇರೆಯೇ ಧಾಟಿ ತೆಗೆದ. "ಕೆಲ್ಸಕ್ಕೆ ಧಾರಾಳವಾಗಿ ಹೋಗ್ಲಿ ನಾ 
© ಬೆಂ [2 ವ್‌ BAT 
ಬೇಡಾ ಆನ್ನೊಲ್ಲ. ಆದ್ರೆ ಒಂದ್ನೇ ತುರೀಖು ಸಂಬ್ಭಾ ಎಲ್ಲಾ ನನ್ನ ಕೈಗೆ ತಂದು 
Ky ಹಾಗ ನ್‌ ವ್‌ ಇ 
ಕೊಡ್ಬೇಕು. ಇದಕ್ಕೆ ಒಪ್ಪಿದ್ರೆ ಮುಂದಿನ ಮುಹೂರ್ತಕ್ಕೆ ಲಗ್ನ ಇಡ್ಲಿ. 


ಇದೆಲ್ಲದರ ಪರಿಣಾಮ ಶಾರದೆ ಇನ್ನೂ ಕನ್ಯಾಕುಮಾರಿಯಾಗಿಯೇ ಉಳಿದಿದ್ದಳು. 
ಈ ಬಗ್ಗೆ ಶಾರದೆ ತಲೆ ಕೆಡಿಸಿ ಕೊಳ್ಳದೆ ತನ್ನ ಪಾಡಿಗೆ ಆಫೀಸು, ಮನೆ, ಫ್ರೆಂಡ್‌, 
ಸಿನಿಮಾ, ಪಾರ್ಟಿ ಎಂದು ಲವಲವಿಕೆ ಇಂದಲೇ ಇದ್ದಳು. ಇವಳಪ್ಪ ನಿವೃತ್ತರಾಗಿದ್ದ 
ಗುರುರಾಜಪ್ಪ ಯಾವುದನ್ನೂ ಮನಸ್ಸಿಗೆ ಹಚ್ಚಿ ಕೊಳ್ಳದೆ ಲೈಟ್‌ ಬಿಲ್ಲು. ರೇರ್ಷ 
ಅಂಗ್ಲಿ ಬ್ಯಾಂಕು, ದೇವಸ್ಥಾನ, ಉಪನ್ಯಾಸ, ಸ್ನೇಹಿತಿರೊಂದಿಗೆ ಹರಟೆ ಇತ್ಯಾದಿಗಳಲ್ಲಿ 
ನೆಮ್ಮದಿ ಕಂಡು ಕೊಂಡು ಬಿಟ್ಟಿದ್ದರು. ಮಗಳ ಮದುವೆಯ ಚಿಂತೆಯನ್ನು ಏಕಾಂಗಿ 
ಯಾಗಿ ಹೊತ್ತ ಮಹಾಲಕ್ಷ್ಮಿಗೆ ಈಚೀಚೆಗೆ ಕತ್ತು ನೋವು ಹೆಚ್ಚೆ ಡಾಕ್ಟರ್‌ ಸ್ಟಾಂಡಿ 
ಲೈಟೆಸ್‌ ಎಂದು ಗುರ್ತಿಸಿದ್ದರು. ಹೊಗೆಯಾಡುತ್ತಿದ್ದ ಅವಳ ಚಿಂತೆ ಹತ್ತಿ ಉರಿಯ 
ತೊಡಗಿದ್ದು ಇಂದು ಮಹಿಳಾ ಮಂಡಳಿಯ ಮಿಟಿಂಗ್‌ನಲ್ಲಿ ನಾಗುವನ್ನು ಕಂಡಾಗ. 
ಆಕೆ ಎಲ್ಲಾ ವಿಷಯವನ್ನೂ ವಿವರವಾಗಿಯೇ ಹೇಳಿದ್ದಳು. 


ನಾಗೂ ಹೈದರಾಬಾದಿಗೆ ತನ್ನ ನಾದಿನಿ ಮದುವೆಗೆ ಹೋಗಿ ಬಂದಳಂತೆ. 
ನಾದಿನಿಯದು ಸಾಧಾರಣ ಮನೆತನ, ನಾಲ್ಕು ಹೆಣ್ಣು ಮಕ್ಕಳು, ಎಲ್ಲರ ರೂಪವೂ 
ಅಷ್ಟಕ್ಕಷ್ಟೆಯಂತೆ, ಆದರೆ ಹುಡುಗಿಯರು ಬಲು ಶೋಕಿಗಳಂತೆ. ಜೊತೆಗೆ ಅತಿ 
ದಾಷ್ಟೀಕ, ಎಲ್ಲರದೂ ಲವ್‌ಮ್ಯಾರೇಜ್‌ ಅಂತೆ. ವರದಕ್ಷಿಣೆ ವರೋಪಚಾರದ ಹೆಸರೇ 
ಇಲ್ಲವಂತೆ, ಎಲ್ಲ ಅರ್ಧ ದಿನದ ಸರಳ ಮದುವೆಯಂತೆ. ಕೊನೆಯವಳ ಮದುವೆಯೇ 
ನಾಗುವಿನ ಪ್ರಸ್ತುತ ವರದಿಯ ವಿಷಯವಾಗಿತ್ತು. ಹುಡುಗಿ ಹೋಟಲೊಂದರಲ್ಲಿ 
ರಿಸೆಪ್ನನಿಸ್ಟ್‌ ಹುದ್ದೆಯಲ್ಲಿದ್ದಳಂತೆ. ವಾಣಿಜ್ಯ ವ್ಯವಹಾರಕ್ಕೆ ಬಂದಿದ್ದ ಹುಡುಗ 
ಅದೇ ಹೋಟಲಿನಲ್ಲಿ ಎಂಟು ದಿನ ತಂಗಿದ್ದನಂತೆ "ಗುಡ್‌ ಮಾರ್ಮಿಂಗ್‌ ಸರ್‌, ವ್ಹಾಟ್‌ 
ಕ್ಯಾನ್‌ ಐ ಡೂ ಫಾರ್‌ ಯೂ ?' ಎಂದು ಉಲಿದ ಆ ಕಂಠಕ್ಕೆ ಮಾರು ಹೋಗಿ 
ಹಳ್ಳಕ್ಕೆ ಬಿದ್ದನಂತೆ, ಅಲ್ಲಿಂದ ಅಂಕುರವಾದ ಪ್ರೇಮ ಮೊಳೆತು ಗಿಡವಾಗಿ ಹೂ 
ಬಿಟ್ಟದ್ದು ಕೇವಲ ಒಂದೇ ವಾರದಲ್ಲಂತೆ. ಹುಡುಗ ಗುಜರಾತಿಯವನಂತೆ, ಅಪ್ಪನ 
ವ್ಯಾಪಾರ ಮುಂಬೈ, ದುಬಾಯಿ, ಅಬುದಾಬಿ, ಲಂಡನ್‌, ನ್ಯೂಯಾರ್ಕ್‌ ಎಲ್ಲೆಲ್ಲೊ 
ಅಂತೆ. ಹುಡುಗನ ಮನೆಯವರು ನಾಗುವಿನ ನಾದಿನಿ ವೇನೆಯ ಸೈಜು ನೋಡಿ ಪಾಪ, 


13 


"ಸ್ರಿ 
C4 
ಲೀ 


ಲ 


ಮ್ಯಾಚ್‌ ಆಗುವ ರನಿಕೆ, ಸೆಟ್‌ ಸೆಟ್‌, ಒಡದೆ, ಕಾಲಿಗೆ ಅಷ್ಟೇ ಜೊತೆ ಚಪ್ಪಲಿಯಂ 
ವರ ಪಣಜೆಗೆ ಕುದುರೆ ಸಾರೋಟಂತೆ, ಮೂರು ದಿನ ಮೂರು ಹೊತ 
ಭೋಜನ ಉಂಡ ಮುಕ್ಕಾಲು ಪಾಲು ಅತಿಥಿಗಳು ಅಜೀರ್ಣದಿಂದ ಆಸ್ಪತ್ರೆಗೆ 
ಲಂತೆ, ಎಲರಿಗೂ ಒಂದೊಂದು ಚಿನ್ನದ ಉಂಗುರ ಉಡುಗೂರೆಯಂತೆ ! ನೀನು 
ನಂಬದಿದ್ರೆ ಇಲ್ಲಿದೆ ನೋಡು ಪ್ರಮಾಣ ಎನ್ನುವಂತೆ ತನ್ನ ಬೆರಳ ಉಂಗುರವನ್ನು 


ಮಹಾಲಕ್ರಿಯ ಕಣ್ಮುಂದೆ ಆಡಿಸಿದ್ದಳು ನಾಗು. 


ತ್ತ 
© 
೦ 


ಮ 
ರೂ 


ಲ 
೨ 


ಅಲ್ಲಾ, ತನ್ನ ಶಾರ್ದುವೇಕಿಷ್ಟು ಮೊದ್ದು ? ಐದು ವರ್ಷದಿಂದ ಆಫೀಸಿಗೆ 
ಹೋಗುತ್ತಾಳೆ. ಅವಳ ಸಹೋದ್ಯೋಗಿಗಳೆಲ್ಲಾ ಹೆಚ್ಚು ಕಮ್ಮಿ ಅವಳ ವಯಸ್ಸಿನ 
ಯುವಕರೇ, ಅವುಲ್ಲಿ ಯಾರನ್ನಾದ್ರೂ ಮಾಡ ಬಾರ್ಜೇ ಲವ್ವು ? ಇದನ್ನೆಲ್ಲಾ ಹೆತ್ತ 
ತಾಯಿ ಬಾಯಿ ಬಿಟ್ಟು ಹೇಳೋಕ್ಕಾಗುತ್ಯೇ? ಎಂತೆಂಥಾ ಕೋಡಂಗಿಗಳೆಲ್ಲಾ 
ಮನ್ಮಥನಂತಹ ಹುಡುಗರ್ನ ಬಲೆಗೆ ಹಾಕ್ಕೊಂಡು ತಾಳಿ ಬಿಗಿಸ್ಕೋತಾರೆ, ಅಷ್ಟೇಕೆ, 
ಶಾರ್ದುವಿನ ಸಹಪಾಠಿಗೃಲ್ಲೇ ಎಷ್ಟೋ ಮಂದಿ ಪ್ರೇಮವಿವಾಹ ಘಾಡಿಕೊಳ 
ಲಿಲ್ವೇ? ಇವ್ಳೂ ಆಮದ್ದೆಗಳಲ್ಲಿ ಸಂಭ್ರಮದಿಂದ ಓಡ್ಕಾಡಿ ಉಡುಗೊರೆ ಕೊಟ್ಟು 
ಬಂದಿದ್ದಳು. ಅವಳಿಗೂ ಅಷ್ಟು ತಿಳೀಬೇಡೆ ಕೀ? ಇದೇ ಬೆಪ್ಪೊ ಶಿವಲೀಲೆಯೋ? 
ಈ ಹುಡುಗೀನ ಹೀಗೇ ಬಿಟ್ಟೆ ಈ ಜನ್ಮದಲ್ಲಿ ಕಂಕಣಬಲ ಒದಗಿಬಾರದು. ತಾನೇ 
ಅವಳಿಗೆ ಮಾರ್ಗದರ್ಶನ ನೀಡಬೇಕು ಎಂದುಕೊಂಡಳು ಮಹಾಲಕ್ಷಿ. 


“ಶಾರ್ದು, ನಿಮಾ ಒಫೀಸಿಗೆ ಹೊಸಾ ಸ್ಥಾಗಿ ಅಧಿಕಾರಿಯೊಬ್ಬ ರು ಬಂದಿದ್ದಾರೆ 
ಆಂದ್ಯಲ್ಲಾ, ಅವರ ವಯಸ್ಸೆಷ್ಟು?” 


“ನಂಗೇನು ಗೊತ್ತಮ್ಮ ? ನಾನು ಹೀಗೆ ಅದೆಲ್ಲಾ ಕೇಳಲಿ? ನೋಡೋಕ್ಕೆ 
ಸುಮಾರು ಮೂವತ್ತು ಇದ್ದೀತು ಅನ್ಸತ್ತೆ. ಆದ್ರೆ ವೆ ವೆರಿಸ್ಮಾರ್ಟ್‌ ಛ್ಯಾಪ್‌” ಮಹಾ 
ಲಕ್ಷ್ಮಿ ಮನಸ್ಸಿನಲ್ಲಿಯೇ ಮೂವತ್ತು ಮಾರ್ಕು ಕೊಟ್ಟು ಬಿಟ್ಟಳು. 


“ಯಾವ ಜನ್ನೊ 9 


“ಜನ ಯಾವುದಾದ್ರೆ ಏನಮ್ಮ? ಒಟ್ಟಿನಲ್ಲಿ ವೆರಿ ಡೀಸೆಂಟ್‌ ಪರ್ಸನ್‌” 
ಮೂವತ್ತು ಮಾರ್ಕು ಆರವತ್ತಕ್ಕೇರಿತು. 


“ಯಾವ ಊರ್ಲೋರು ? ತಂದೆ...... ತಾಯಿ....ಒಡಹುಟ್ಟಿದೋರು...?` 
"ಆದೆಲ್ಲಾ ನಂಗೆ ಗೊತ್ತಿಲ್ಲ. ಮಂಗಳೂರಿನ ಬಳಿ ಯಾವುದೋ ಹಳ್ಳಿಯಂತೆ. ಆಡಿಕೆ, 
ತೆಂಗಿನ ತೋಟ ಇದೆ ಅಂತ ಯಾವುದೋ ಮಾತಿಗೆ ಹೇಳ್ತಾ ಇದ್ರು” ಅಡಿಕೆ, ತೆಂಗು 
ಎಂದರೆ ಭಾರೀಕುಳವೇ ಇದ್ದೀತು. ಮಹಾಲಕ್ಷ್ಮಿ ಅರವತ್ತನ್ನು ಎಂಭತ್ತಕ್ಕೆರಿಸಿದಳು. 

“ಅಮ್ಮಾ, ಪಾಪ ಮನೇಲಿ ಅವ್ರೊಬ್ರೇ. ದಿನಾಹೋಟಲಿನಿಂದ ಡಬ್ಬಿ ಬರತ್ತೆ. 
ಹೋಟಲೂಟ ತಿಂದೂ ತಿಂದೂ ನಾಲ್ಗೆ ಮರಗಟ್ಟಿ ಹೋಗಿದ್ಯಂತೆ, ನೆನ್ನೆ ನೀನು 
ಕಳಿಸಿದ ಮಿಡಿ ಮಾವಿನ ಉಪ್ಪಿನಕಾಯನ್ನು ಚಪ್ಪರಿಸಿ ಕೊಂಡು ತಿಂದ್ರು” ಮಹಾ 
ಲಕ್ಷ್ಮಿಗೆ ಪರಮಾನಂದ ನೂರಕ್ಕೆ ನೂರು ಮಾರ್ಕು ಕೊಟ್ಟು ಬಿಟ್ಟಳು, ಅಂದಿನಿಂದ 
ತನ್ನ ಭಾವಿ ಅಳಿಯನಾಗುವ ಸಾಧ್ಯತೆ ಇದ್ದ ಆಫೀಸರಿಗೆ ದಿನಾ ಒಂದೊಂದು ವಿಶೇಷ 


ತಿನಿಸು ಶಾರ್ದುವಿನ ಡಬ್ಬಿಯಲ್ಲಿ ರವಾನೆಯಾಗ ತೊಡಗಿತು. ಆತ ತಪ್ಪದೇ ವಿಶೇಷ 
ಥ್ಯಾಂಕ್ಸನ್ನು ಹಿಂದಿರುಗಿಸುತ್ತಿದ್ದ. 


“ಅಮ್ಮಾ ನಮ್ಮ ಆಫೀಸರ್‌ ಮನೆಗೆ ಊರ್ನಿಂದ ಜನ ಬಂದಿದ್ದಾರಂತೆ. ನಿಮ್ಮ 
ತಾಯಿ ಅಷ್ಟು ದಿನದಿಂದ ರುಚಿ ರುಚಿಯಾದ ಊಟ ಸಪ್ಲೈ ಮಾಡಿದ್ದಾರೆ. 
ಈ ಭಾನ್ವಾರ ನಿಮ್ಮ ತಂದೆ ತಾಯಿಯನ್ನು ಕರ್ಕೊಂಡು ನಮ್ಮನೇಗೆ ಊಟಕ್ಕೆ ಬನ್ನಿ 
ಎಂದು ಆಹ್ವಾನಿಸಿದ್ದಾರಮ್ಮ” ಎಂದಳು ಶಾರ್ದು ಒಂದು ಶುಭ ಮುಹೂರ್ತದಲ್ಲಿ, 
"ಜನ' ಎಂದರೆ ಹುಡುಗನ ಅಪ್ಪ ಅಮ್ಮ ಎಂದು ಅಥೈೆೈೃಸಿ ಕೊಂಡಳು ಮಹಾಲಕ್ಷ್ಮಿ: 
ಬೀಗರ ಮನೆಗೆ ಬರೀಗೈಲಿ ಹೋಗುವುದೇ? ತಟ್ಟೆ ತುಂಬಾ ಫಲ ತಾಂಬೂಲ ಹೂವು 
ಹೊತ್ತು ತಂದಳು. 


ಆತ ಭಾನುವಾರ ಮೂರು ಜನರನ್ನೂ ಬಲು ಹಾರ್ದಿಕವಾಗಿ ಸ್ವಾಗತಿಸಿದ. 
ಗುರುರಾಜಪ್ಪನವರದ್ದು ಮೊದಲೇ ಮಾತು ಕಮ್ಮಿ, ಈಗಂತೂ ಏನೂ ಆಡಲು 


ತೋಚದೆ ಒಮ್ಮೆ ಕೈ ಮುಗಿದು ಮೂಗಣ್ಣನಂತೆ ಕುಳಿತು ಬಿಟ್ಟ ರು. ಮಾತುಕತೆ 
ಎಲ್ಲಾ ಮಹಾಲಕ್ಷ್ಮಿಯದೇ. 


“ಊರಿಂದ ನಿಮ್ಮ ತಾಯಿ ಬಂದಿದ್ದಾ ರಾ ?” 
"ಲ್ಕ ೬ ಎ 


“ಇಲ್ಲ. ನನ್ನ ತಂಗೀ ಮದ್ವೆ ನಿಶ್ಚಯವಾಗಿದೆ, ಆ ಗಲಾಟೇಲಿ ಇದ್ದಾರೆ.” 


“ಹಾಗಾದ್ರೆ ನಿಮ್ಮಕ್ಕ ಬಂದಿದ್ದಾರಾ ?” 


70 


"ನಾನೇನೋ ಬಡ್ಲೀಂತ ಕಾಗ್ದ ಹಾಕಿ 
ಸಂಸಾರಾಂತ ನನ್ನ ತಂಗೀ ಮದ್ದೇಗೆ ಬಂದ್ರೆ 


ವೈಲ್ರಿ ಬರ್ತಾಳೆ. ಗಂಡ, ಮಕ್ಳು 


ದ್ದೆ. ಅನ್ನೆ 
ಲ ೪ 
ದೆ 4 
ಹೆಚು 
ಬ 


*ಊನ್ನಿಂದ ಜನ ಬಂದಿದ್ದಾರೆ ಅಂದ್ಲು ಶಾರ್ದು, ಈವತ್ತು ಇಲ್ಲಿ ಅಡ್ಡೆ ಪಡ್ಲೆ: 
ಮಾತು ತೇಲಿ ಬಂದು ಆಲ್ಲಿಯೇ ನಿಂತಿತು, ಆತ ನಕ್ಕಂತೆ ಮಾಡಿ "ಕೀರ್ತಿ' 
ಎಂದು ಕೂಗು ಹಾಕಿದ. ಬಳಕುತ್ತಾ ಬಂದಳು ಹೌಸ್‌ ಕೋಟು ತೊಟ್ಟ ಯುವತಿ 
ಯೊಬ್ಬಳು, ಕೈನಲ್ಲಿ ಮುದ್ದು ಮುದ್ದಾಗಿದ್ದ ಐದು ತಿಂಗಳ ಗಂಡು ಕೂಸು. “ಇವ್ಳು 
ನನ್ನ ಹೆಂಡ್ತಿ. ಬಾಣಂತನಕ್ಕೆ ತೌರಿಗೆ ಹೋಗಿದ್ದು. ಬಂದು ವಾರವಾಯ್ತು” ಆ 
ಯುವತಿಯದು ಶುಭ್ರವಾದ ನಗೆ “ಸಾರಿ, ನೀವು ಬಂದಕೂಡೆ ಹೊರ್ಸೆ ಬರ್ಲಿಲ್ಲ, 
ಒಳಗೆ ಆಂಬೊಡೇಗೆ ರುಬ್ಮಾ ಇದ್ದೆ. ಮುಗಿಸಿ ಬರೋಣ ಅಂತ ಕುಳಿತೆ” ಮಹಾ 
ಲಕ್ಷ್ಮಿಗೆ ಕಣ್ಕತ್ತಲಾಯಿತು. ಆಸರೆಗೆ ಶಾರ್ದುವನ್ನು ಹಿಡಿದಳು. ಆ ಪೆದ್ದು ಹುಡುಗಿ 
ಗೇನಾದರೂ ಪರಿಜ್ಞಾನವಿದ್ದರೆ! ಮಗುವನ್ನೆಶ್ತಿ ಲಲ್ಲೆಗರೆಯುತ್ತಾ ಆ ಯುವತಿಯ 
ಬಳಿ ಜೀವದ ಗೆಳತಿಯಂತೆ ಹರಟೆ ಕೊಚುತ್ತಿದ್ದ ಅವಳನ್ನು ನೋಡಿ ತಲೆ ಚಚ್ಚಿ ಕೊಳ್ಳು 
ವಂತಾಯ್ತು ಮಹಾಲಕ್ಷ್ಮಿಗೆ. 


ಮರಳಿ ಯತ್ನವ ಮಾಡು ಎನ್ನುವುದರಲ್ಲಿ ಅಪಾರವಿಶ್ವಾಸವಿದ್ಧ ಆಕೆ ಸುಮ್ಮನಿ 
ರಲಿಲ್ಲ. 


ಗೌರಿ ಹಬ್ಬಕ್ಕೆ ಮೊರಬಾಗಿನದ ಸಾಮಾನು ತರಲು ಶಾರ್ದುವೊಡನೆ ಬಳೆ 
ಅಂಡಿಯಿಂದ ಹೊರಬರುತ್ತಿದ್ದಂತೆ ಎದುರಾಗಿದ್ದ ಆ ಸುಂದರ ಯುವಕ. 


“ಹಲೋ, ಮಿಸ್‌ ಶಾರದ, ಹೌ ಆರ್‌ ಯೂ? 


“ಅಮ್ಮಾ. ಅವರು ನನ್ನ ಸಹೋದ್ಯೋಗಿ ಮಿ. ಶುಕ್ಲಾ ಅಂತ. ಗೋರಖ್‌ 
ಪುರದಿಂದ ಬಂದಿದ್ದಾರೆ.” ಮಹಾಲಕ್ಷ್ಮಿ ಪರೀಕ್ಷೆ ನಡೆಸಿದಳು. ಎತ್ತರದ ನಿಲುವು, 
ಗೌರ ವರ್ಣ, ಕೆಂಗೂದಲು, ಪುಟ್ಟ ವೂಸೆ, ಹೊಳೆಯುವ ಕಣ್ಣಳು ಜೊತೆಗೆ ಸ್ನೇಹ 
ಮಯ ನಡವಳಿಕೆ ಎಲ್ಲಾ ಬಲು ಹಿತವಾಗಿ ಈತನೇ ಅಳಿಯನಾಗಲು ತಕ್ಕವನು 
ಎಂದು ಆಕ್ಷಣ ನಿರ್ಧಾರ ಮಾಡಿ ಬಿಟ್ಟ ಕಳು, ಆತ ಮೊದಲಬಾರಿ ಆಹ್ವಾನಿತನಾಗಿ 
ಮನೆಗೆ ಬಂದಾಗ ಕಾಲಹರಣ ಮಾಡದೆ ನೇರ ವಿಷಯಕ್ಕೇ ಬಂದದ್ದಾಯಿತು. 


4 


“ನಿಮ್ಗೆ ವಾದುವೆ ಆಗಿದ್ಯೇ ?” 


ಇಲ್ಲಾ ಆಂಟೀಜಿ. ಈ ವರ್ಷ ಮಾಡ್ಕೋಳೆ ಬೇಕು ಅಂತ ನನ್ನ ಮಾತಾಜೀ 
ಹಟ ಹಿಡಿದು ಬಿಟ್ಟಿದ್ದಾರೆ” 


"ಅಷ್ಟಲ್ಲೆ ಇನ್ನೇನು, ತಕ್ಕವಯಸ್ಸು, ಒಳ್ಳೇ ಉದ್ಯೋಗ, ಇನ್ನೇಕೆ ತಡ?” 


“ಮನಸ್ಸಿಗೋಪೊ ಹುಡ್ಗಿ ಸಿಕ್ರೆ ಮದ್ದೆ ಆಗೋಕ್ಕೆ ತಯಾರು” ಮಹಾಲಕ್ಷ್ಮೀ 
ಶಾರ್ದುವತ್ತ ನೋಡಿ ತುಂಟನಗೆ ನಕ್ಕರು. 


“ಉತ್ತರ ಭಾರತದಲ್ಲಿ ವರದಕ್ಷಿಣೆ ಪಿಡುಗು ಬಹಳ ಅುತ ಕೇಳಿದ್ದೇನೆ. ನಿಜ್ಜೇ ?” 


"ನಿಜ ಆಂಟೀಜೀ, ಬಹಳ ಇದೆ. ನನ್ನ ಇಬ್ರು ಅಕ್ಕಂದಿರಿಗೆ ನಮ್ಮ ತಂದೆ 
ಬಹಳ ಕಷ್ಟ ಪಟ್ಟು ಮದ್ವೆ ಮಾಡಿದ್ರು. ಆ ಕಷ್ಟ ನೋಡಿದ ನಾನು ಮಾತ್ರ ವರ 
ದಕ್ಷಿಣೆ ಇಲ್ಲೇನೇ ಸಾಧ್ಯವಾದತೆ ದಕ್ಷಿಣ ಭಾರತ ಕನ್ಯೆಯನ್ನು ಮದ್ಮೆಯಾಗ್ಬೆಕು 
ಅಂತಿದ್ದೀನಿ” 


ಚಿನ್ನದಂತಹ ಹುಡ:ಗ ಚಿನ್ನದಂತಹ ಮಾತನಾಡಿದ್ದ, ಅಂದಿನಿಂದ ಶುಕ್ಲನಿಗೆ 
ಮಪಾಲಕ್ಷ್ಮಿಯಿಂದ ರಾಜೋಪಚಾರ, ಹಬ್ಬ ಹರಿದಿನಗಳಲ್ಲಂತೂ ಆಹ್ವಾನವಿದ್ದೇ 
ಇರುತ್ತಿತ್ತು. ಮೌನ ಮೂರ್ತಿ ಗುರುರಾಜಪ್ಪನವರೂ ಕುಳಿತು ಹರಟುವಷ್ಟು ಆತ್ಮೀ 
ಯನಾದ, ಶಾರ್ದುವಿನೊಡನೆ. ಒಡನಾಟವಂತೂ ನಡದೇ ಇತ್ತು. 


ಅಂದು ಶ್ರಾವಣದ ಹುಣ್ಣಿಮೆ. ಶಾರ್ದುವಿನ ಜನ್ಮದಿನ ಜೊತೆಗೆ ಆಫೀಸಿಗೆ 
ಅಂದು ರಜಾ ಬೇರೆ, ಶುಕ್ಲಾ ಮುಂಜಾನೆಯಾಗೇತ್ತಲೇ ಹಾಜರಾದ. “ಆಂಟೀಜಿ, 
ನನಗೆ ಬಹಳ ಬೇಕಾದವ್ರಿಗೆ ಒಂದು ಸೀರೆ ಖರೀದಿ ಮಾಡಬೇಕು. ಆಯ್ಕೆ ಮಾಡೋಕ್ಕೆ 
ನಂಗೆ ಗೊತ್ತಾಗೊಲ್ಲ. ಶಾರ್ದೂನ ಜೊತೇಲಿ ಕರ್ಕೊಂಡು ಹೋಗ್ಲಾ ?” 


“ಅಯ್ಯೋ ರಾಮ, ಅದನ್ನೂ ಕೇಳ್ಬೇಕೇ? ಈಗಿನ ಕಾಲದ ಹುಡುಗ್ರು 
ಧಾರಾಳವಾಸಿ ಕರ್ಕೊಂಡು ಹೋಗ್ಬಾ 3 


ro 
tw 


ಊಟದ ಹೊತ್ತಿಗೆ ಆಟೋವಿನಲ್ಲಿ ಇಬ್ಬರೂ ಶಾಪಿಂಗ್‌ ಮುಗಿಸಿ ಬಂದಿಳಿದರು. 
ಶಾರ್ದುವಿನ ಕೈನಲ್ಲಿ ಸೀರೆಯ ಪೊಟ್ಟಣ! 


*ಶುಕ್ಲಾಜಿ ನಂಗೆ ಈ ಸೀರೆ ಪ್ರೆಸೆಂಟ್‌ ಮಾಡಿದ್ರು.” ಊವಾ ಬುಟ್ಟಾ ಇದ್ದ 
ಬೆನಾರಸ್‌ ಕಾಟನ್‌ ಸೀರೆ, ಜೊತೆಗೆ ಹೊಂದಿಕೆ ಯಾಗುವ ಅದೇ ಬಣ್ಣದ ರವಿಕೆ ಬಟ್ಟೆ 
ನೋಡಿ ಮ್‌ಲಕ್ಷ್ಮಿಗೆ ಸಂದೇಹವೇ ಉಳಿಯಲಿಲ್ಲ. ಮನಸ್ಸಿನಲ್ಲಿಯೇ ಮಂಡಿಗೆ 
ತಿನ್ನುತ್ತಾ ಮುಹೂರ್ತಕ್ಕೆ ಒಳ್ಳೆಯ ದಿನಕ್ಕಾಗಿ ಆಗಲೇ ಪ್ರರೋಹಿತರ ಮನೆಗೆ 
ಹೋಗಲು ತಯಾರಾಗುತ್ತಿದ್ದಂತೆ ಶುಕ್ಲಾವಿನ ಮುಂಗೈಗೆ ಜರಿಜರಿಯಾದ ಕಂಕಣ 
ಕಟ್ಟಿ ಕೊಂಡದ್ದು ಕಣ್ಣಿಗೆ ಬಿಳ್ತು. 


"ಕೈಗೆ ಏನನ್ನು ಕಟ್ಟೆ ಕೊಂಡಿದೀ ಶುಕ್ತಾ ?” 
ಲ್ಕ ಎ ೧೧ 


"ಆಂಟೀಜೀ, ಇದಕ್ಕೆ ರಾಖೀ ಅಂತ ಹೇಳ್ತಾರೆ, ನಮ್ಮ ಪದ್ಧತಿಯಂತೆ ರಕ್ಷಾ 
ಬಂಧನದಂದು ಸಹೋದರಿ ಇದನ್ನು ಸಹೋದರನ ಕೆ ಗೆ ವಿಶ್ವಾಸ ಸೂಚಕವಾಗಿ 
ಕಟ್ಟುತ್ತಾಳೆ, ಸಹೋದರ ಅವಳಿಗೆ ಉಡುಗೊರೆ ನೀಡಿ ತನ್ನ ಪ್ರೀತಿ ತೋರಿಸುತ್ತಾನೆ” 


"ಬಲು ಒಳ್ಳೆಯ ಪದ್ಧತಿ. ಅಣ್ಣ ತಂಗಿಯರು ಪರಸ್ಪರ ವಿಶ್ವಾಸ ಸೂಚಿಸುವ 
ಬಗೆ ನಿಜಕೂ _ ಬಲು ಚಂದ. ಇದು ನಿಮ್ಮ ತಂಗಿ ಊರಿನಿಂದ ಕಳಿಸಿದ್ದಾ?” 


“ಇಲ್ಲ, ಶಾರದಾ ಬಹನ್‌ ತಂದು ಕಟ್ಟಿದ್ದು ಅವಳ ವಿಶ್ವಾಸ ಬಲು ದೊಡ್ಡದು. 
ಅದಕ್ಕೇ ಅಂಗಡಿಗೆ ಕರೆದೊಯ್ದು ಅವಳಿಷ್ಟದ ಸೀರೆ ಕೊಡಿಸಿದೆ.” 


ನಹಾಲಕ್ಷ್ಮಿಗೆ ಯಾರೋ ತಲೆಯ ಮೇಲೆ ಸುತ್ತಿಗೆಯಲ್ಲಿ ಕುಟ್ಟಿ ಮೇಲೆ ಣಸ್‌ 
ನೀರು ಚಲ್ಲಿದಂತಾಯ್ತು. 


ಒಟ್ಟಿನಲ್ಲಿ ಯಾರನ್ನಂದು ಏನು ಪ್ರಯೋಜನ? ಎಲ್ಲಾ ಮಹಾಲಕ್ಷ್ಮಿಯ ಹಣೆ 
ಬರಹ. ಲವ್ವು ಮಾಡಲಾಗದ ಮೊದ್ದು ಹುಡುಗಿಯನ್ನು ಹೆತ್ತ ತಪ್ಪಿಗೆ ಪೆಟ್ಟಿಗೆಯ 
ತಳದಲ್ಲಿ ವಿಶ್ರಮಿಸುತ್ತಿದ್ದ ಜಾತಕದ ರುರಾಕ್ಸ್‌ ಕಾಪಿ ತೆಗೆಸಿ ಈಗ ಮತ್ತೊಂದು 
ಸುತ್ತು ವರಾನ್ವೇಷಣೆಗೆ ಮಹಾಲಕ್ಷ್ಮಿ ತೊಡಗಿದ್ದಾಳೆ ! 


[೨ 
ಲು 


ಆಸ್ಪತ್ರೇಲಿ ಒಂದು ದಿನ 


ಡಾ! ಪ್ರಕಾಶ್‌ 
ಸಂಜೆ ಸುಮಾರು ಆರು ಗಂಟೆ ಸಮಯ, ನಾನು ಆಸ್ಪತ್ರೇಲಿ ಎರಡು ಕೇಸು 
ಗಳನ್ನ ನೋಡುಕ್ಕೆ ಹೋದೆ. "ಎ' ವಾರ್ಡಿನಲ್ಲಿ ಒಂದು ಮುದುಕಿ ಮಲಗಿದ್ದಳು, 
ಅವಳ ಹಾಸಿಗೆ ಪಕ್ಕದಲ್ಲಿ, ಒಬ್ಬ ಮಹಿಳೆ (ಮಗಳಿರಬೇಕು) ಹಾಗೂ ಒಬ್ಬ ಚೂಟಿ 
ಹುಡುಗ-ಸುಮಾರು ಆರು ವರ್ಷ ಇರಬಹುದು-ನಿಂತಿದ್ದರು, ಆ ಮುದುಕೀಗೆ ರಕ್ತ 
ಕೊಡುಕ್ಕೆ ನರ್ಸುಗಳು ತಯಾರಿ ಮಾಡ್ಕೊತಿದ್ರು, ಆ ಹುಡುಗ "ಆಮ್ಮ, ಅಜ್ಜೀಗೆ 
ಏನು ಮಾಡ್ತಿದಾರೆ? “ಅಂದ, ಅಮ್ಮ ಮೆಲುದನೀಲಿ, “ರಕ್ತ ಕೊಡ್ತಿದಾರೆ” 
ಅಂದಳು. 


“ಯಾಕಿ 9೪ 


“ನೀ ಸುಮ್ಮನಿರು! ಅದೆಲ್ಲ ಯಾಕೆನಿಂಗೆ?” ಹುಡುಗನ ಮುಖ ಸಣ್ಣದಾ 
ಯಿತು. ನಾನು :- “ನೋಡಿ, ಅವನ ಕುತೂಹಲಾನ ಹೀಗೆ ಸ್ನಬ್‌ ಮಾಡಬಾರದು! 
ನಾನು ಅವನಿಗೆ ಹೇಳ್ತೀನಿ ! ನೋಡು ಮರಿ, ಅಜ್ಜೀಗೆ ದೇಹದಲ್ಲಿ ರಕ್ತ ತುಂಬಾ 
ಕಮ್ಮಿಯಾಗಿದೆ. ಸುಸ್ತಾಗಿದಾರೆ. ಅದಕ್ಕೇ ಡಾಕ್ಟರು ಎರಡು ಬಾಟಲ್‌ ರಕ್ತ 
ಕೊಡುಕ್ಕೆ ಏರ್ಪಾಡು ಮಾಡಿದಾರೆ!” 


“ಯಾಕೆ ಅಜ್ಜೀಗೆ ರಕ್ತ ಇಲ್ಲ?" 
ನಾನು ಚಾರ್ಟ್‌ ತರಿಸಿ ನೋಡಿದೆ. “ನೋಡು ಮಗು, ಅಜ್ಜಿ ದೇಹದಲ್ಲಿ ರಕ್ತ 


ತಯಾರಾಗ್ತಾ ಇಲ್ಲ! ಬೋನ್‌ ಮ್ಯಾರೊ ಅಂತರಕ್ತದ ಕಾರ್ಪಾನೆ ಇರುತ್ತೆ. ಅಲ್ಲಿ 
ಕೆಲಸ ನಡೀದೆ, ಅಜ್ಜಿ ದೇಷದಲ್ಲಿ ರಕ್ತ ಕಮ್ಮಿಯಾಗಿದೆ” 


“ನೀವ್‌ ರಕ್ತ ಕೊಟ್ರೆ ಅಜ್ಜಿ ಚೆನ್ನಾಗಿ ಆಗಿಬಿಡ್ತಾರಾ ?” 


“ನಾವು ಕೊಡೋ ರಕ್ತ, ಸುಮಾರು ಮೂರು-ನಾಲ್ಕು ಶಿಂಗಳು ಅಜ್ಜೀಗೆ 
ಸಹಾಯ ಮಾಡುತ್ತೆ ! 
“ಆಮೇಲೆ?” 


24 


“ಆಷ್ಟು ಹೊತ್ತಿಗೆ ಅಜ್ಜಿ ದೇಹದಲ್ಲೇ ರಕ್ತ ಸರಿಯಾಗಿ ತಯಾರಾಗಿ ಬಿಟ್ರೆ 
ಎಲ್ಲ ಸರಿ ಹೋಗುತ್ತೆ ಅಲ್ವೆ ಸ 


"ಏನೋ. ಅಂತು ನಮ್ಮಜ್ಜಿ ಚೆನ್ನಾಗಾದ್ರೆ ಸಾಕು! 
ಅಷ್ಟು ಹೊತ್ತಿಗೆ ವಾಚ್‌ಮನ್‌ ಬಂದ, “ಎಲ್ಲಾ ಹೊರಗೆ ಹೋಗಿ,” ಅಂತ 
ರೋಗಿಗಳ ಸಂಬಂಧಿಕರನ್ನೆಲ್ಲ ಹೊರಗೆ ಕಳಿಸಲು ಶುರು ಮಾಡಿದ. ನಾನು “ನಿನ್‌ 


ಹೆಸರೇ ಹೇಳಲಿಲ್ವಲ್ಲ ಮಗೂ?” ಅಂದೆ. 


“ಮನಮೋಹನ್‌ ಅಂಕಲ್‌ ! ಬೈ ಅಂಕಲ್‌!” ನಾನು ಬೆಚ್ಚಿ ಬಿದ್ದೆ ! 
ಅಜ್ಜಿಯ ನಿಸ್ತೇಜವಾದ ಮುಖವನ್ನು ನೋಡಿದೆ! ಭಾರತದ ನಕ್ಷೆ ಅದರಲ್ಲಿ 
ಮಸಕಾಗಿ ಕಾಣತೊಡಗಿತು. ಬೇಗ `ಬಿ ವಾರ್ಡ್‌ ಕಡೆ ಪಾದ ಬೆಳೆಸಿದೆ! 





Ss 
ಟೋ. (41 
ಘ್‌ ಶು 


My 


ತ್ರ 


“ಕವಿ ಅಂದ್ಮೇಲೆ ಹಾಯಾಗಿ ಪದ್ಯ ಬರ್ಕೊಂಡಿರೋದು ಬಿಟ್ಟು ಹೀಗೆಲ್ಲಾ 
ಮಾತಾಡೋದು ಉಂಟಿ |” 


ಮತ್ತೊಂದು ಬೇತಾಳೋಪಾಖ್ಯಾನ 


ವಸುಮತಿ ಉಡುಪ 


ಮಾರ್‌. ಸೆಪ್ಟೆಂಬರ್‌, ಮಾರ್ಚ್‌. ಸೆಪ್ಟೆಂಬರ್‌ ಎಂದು ಎಡೆಬಿಡದೆ ದಂಡಯಾತ್ರೆ 
ಮಾಡಿದರೂ ದಣಿಯದೆ, ಸೋಲೊಪ್ಪಿಕೊಳ್ಳದೆ, ಮರಳಿ ಮರಳಿ ಪರೀಕ್ಷೆ ಕಟ್ಟುವ 
ಕೆಲವು ವಿದ್ಯಾರ್ಥಿಗಳ ಜಾತಕಕ್ಕೆ ಸೇರಿದವನಾದ ಶ್ರಿವಿಕ್ರಮನು ಮರವನ್ನೇರಿ, ನೇತಾ 
ಡುತ್ತಿದ್ದ ಶವವನ್ನು ಕೆಳಗಿಳಿಸಿ, ಹೆಗಲಮೇಲೆ ಹೊತ್ತು, ತನ್ನ ದಾರಿ ಹಿಡಿದು ನಡೆಯ 
ತೊಡಗಿದ. ಆಗ ಶವದಲ್ಲಿದ್ದ ಭೇತಾಳವು ಮಾತನಾಡತೊಡಗಿ, "ಎಲೈ ರಾಜಾ,' 
ಕರ್ಮಕ್ಕಷ್ಟೇ ನೀನು ಅಧಿಕಾರಿ, ಫಲಕ್ಕಲ್ಲ' ಎನ್ನುವ ಗೀತೆಯ ನುಡಿಯನ್ನು ನಿನ್ನಷ್ಟು 
ರಕ್ತಗತ ಮಾಡಿಕೊಂಡಿರುವ ಇನ್ನೊಬ್ಬರನ್ನು ನಾನು ಕಂಡಿಲ್ಲ. ನಿನ್ನನ್ನು ನೋಡಿದರೆ 
ನಿಜಕ್ಕೂ ಸಂತೋಷವಾಗುತ್ತದೆ. ದಾರಿಯ ಶ್ರಮ ತಿಳಿಯದಂತೆ ನಿನಗೊಂದು ಕಥೆ 
ಹೇಳುತ್ತೇನೆ, ಕೇಳುವಂಥವನಾಗು' ಎಂದು ತನ್ನ ಮಾಮೂಲಿನ ವರಸೆ ತೆಗೆದು ಕಥೆ 


ಹೇಳಲುಪಕ್ರಮಿಸಿಶು. 


ಒಂದಾನೊಂದು ರಾಜ್ಯದ ಪ್ರಮುಖ ಜಿಲ್ಲಾಕೇಂದ್ರವೊಂದರಲ್ಲಿ ಒಂದು 
ಖಾಸಗಿ ವಿದ್ಯಾಲಯವಿತ್ತು. ಪದವಿಪೂರ್ವ ಕಾಲೇಜುಗಳು ಇನ್ನೂ ಹಲವಾರಿದ್ದರೂ 
ಈ ಕಾಲೇಜಿಗೇ ತಮ್ಮ ಮಕ್ಕಳನ್ನು ಸೇರಿಸಲು ಪೋಷಕರು ಬೆಲ್ಲಕ್ಕೆ ಮುತ್ತುವ 
ಇರುವೆಗಳಂತೆ ನಾ ಮುಂದು, ತಾ ಮುಂದು ಎಂದು ಬಂದು ಮುತ್ತಿಕೊಳ್ಳು ತ್ತಿ 
ದ್ದರು, ಕಾರಣ ಈ ಕಾಲೇಜು ರ್ಯಾಂಕು ಬರುವ ವಿದ್ಯಾರ್ಥಿಗಳನ್ನು ತಯಾರಿಸು 
ಕಾರ್ಯಾನೆಯೆಂದು ರಾಜ್ಯದಲ್ಲೆಲ್ಲಾ ಹೆಸರುವಾಸಿಯಾಗಿತ್ತು. ಇಲ್ಲಿ ತಮ್ಮ ಮಕ್ಕಳು 
ಓದುತ್ತಿದ್ದಾರೆನ್ನುವುದೇ ಪೋಷಕರಿಗೆ ಒಂದು ಘನತೆಯ ಕುರುಹಾಗಿತ್ತು. ಸೆಕೆಂಡರಿ 
ಸ್ಕೂಲಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಮಕ್ಕಳಲ್ಲಿ ಅತಿ ಹೆಚ್ಚಿನ ಅಂಕಗಳಿಸಿದವರನ್ನು 
ಯೋಗ್ಯತೆಯ ಆಧಾರದ ಮೇಲೆ ಇಲ್ಲಿ ಸೇರಿಸಿಕೊಳ್ಳಲಾಗುತ್ತಿತ್ತು. ಮತ್ತೆ ಕೆಲವು 
ಸೀಟುಗಳನ್ನು ಶಾಲಾಭಿವೃದ್ಧಿಗಾಗಿ ಅತಿ ಹೆಚ್ಚಿನ ಮೊತ್ತ ಕೊಡುವವರಿಗಾಗಿ ಕಾದಿರಿಸ 
ಲಾಗಿತ್ತು, ಈ ರೀತಿ ಹಣ ಸಂದಾಯ ಮಾಡಿದಲ್ಲಿ ಹುಡುಗನ ಅಥವಾ ಹುಡುಗಿಯ 
ಯೋಗ್ಯತೆಯ ಪ್ರಶ್ನೆ ಉದ್ಭವಿಸುತ್ತಿರಲಿಲ್ಲ. ಇಂತಿರಲಾಗಿ ಸೆಕೆಂಡರಿ ಸ್ಕೂಲುಗಳ 
ಅಂತಿಮವರ್ಷದ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿ, ಅಂಕಪಟ್ಟಿಯೂ ಬಂದು, 
ಮೇಲೆ ಹೇಳಿದ ಕಾಲೇಜಿನ ಆವರಣ ಕೆದಕಲ್ಪಟ್ಟ ಜೇನುಹುಟ್ಟನಂತೆ ಕಾತರತುಂಬಿದ 
ವದನಾರವಿಂದಗಳ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ ಗಿಜಿಗಿಜಿಸತೊಡಗಿತು. 
ತಮ್ಮ ಮಗನನ್ನು ಯಂತ್ರ ವಿದ್ಧಾನಿಪುಣನನ್ನಾಗಿಯೋ, ವೈದ್ಯವಿಶಾರದನನ್ನಾಗಿಯೊ 


21 

ಮಾಡಿಯೇತಿ ರಬೇಕೆಂದೂ, ಉಳಿದ ವಿದ್ಯೆಗಳಿಲ್ಲಾ ವಿದ್ಯೆಗಳೇ ಅಲ್ಲವೆಂದೂ, ಆನೇಕ 
ಅಪ್ಪಂದಿರಂತೆ ಭ್ರಮಾಧೀನನಾಗಿದ್ದ ಒಬ್ಬ ಮಧ್ಯಮವರ್ಗದ ಆಪ್ಪ ಅನಿಸಿಕೊಂಡ 
ಪ್ರಾಣಿಗೆ ತನ್ನ ಪ್ರತ್ರರತ್ನ ಕೇವಲ ಒಂದು ಆಂಕದಲ್ಲಿ ಯೋಗ್ಯತೆಯ ಪಟ್ಟಿಯಲ್ಲಿ 
ಸ್ಥಾನ ಗಿಟ್ಟಿಸಿಕೊಳ್ಳಲೂಗದೆ ಆಯೋಗ್ಯನಾಗಿಬಿಟ್ಟ ಎನ್ನುವ ಸಂಗತಿ ಆರಿವಿಗೆ ಬಂದಾಗ 
ಅವನ ಹೃದಯ ಎನ್ನುವ ವಸ್ತು ಇನ್ನೇನು ಒಡೆದೇ ಹೋಗಿ, ತನ್ನ ಹೆಂಡತಿಮಕ್ಕಳಿಗೆ 
ಧನಲಾಭವೂ, ಜೀವವಿಮಾ ಕಂಪೆನಿಗೆ ನಷ್ಟವೂ ಅಗುವ ಗಂಭೀರಪರಿಸ್ಥಿ ತಿಯೊಂದು 
ನಿರ್ಮಾಣಗೊಂಡು, ವಿಧಾತನು ಬರೆದ ಹಣೆಬರಹ ಗಟ್ಟೆಯಾಗಿದ್ದರಿಂದ ಹೇಗೋ 
ಉಳಿದುಕೊಂಡ, ಪ್ರಾಂಶುಪಾಲರ ಕೋಣೆಗೆ ಹೋಗಿ ತನ್ನ ಅಹವಾಲನ್ನು ಬಿನ್ನೈಸಿ 
ಕೊಂಡು ಹೇಗಾದರೂ ಒಂದು ಸೀಟನ್ನು ದಯಪಾಲಿಸಬೇಕೆಂದು ಗೋಗರೆದ. 
ಇಂತಹ ಅನೇಕ ಸಂದರ್ಭಗಳನ್ನು ಕಂಡುಡು ಅನುಭವಿಗಳಾಗಿದ್ದ ಪ್ರಾಂಶುಪಾಲರು, 
ಕಿಂಚಿತ್ತೂ ಕರಗದೆ, ಕದಲದೆ, 


`ಯೋಗ್ಮತೆಯ ಸೀಟುಗಳು ಮುಗಿದು ಹೋದುವು. ಹತ್ತುಸಾವಿರದಷ್ಟು 
ಹಣ ಹೊಂದಿಸಿದರೆ ಒಂದು ಸೀಟು ಕೂಡಬಹುದು, ಎಂದು ಖಡಾಖಂಡಿತವಾಗಿ 
ಹೇಳಿಬಿಟ್ಟರು. ಮಗ ಹುಟ್ಟಿದಾಗಿನಿಂದ ಕಂಡಿದ್ದ ಕನಸುಗಳೆಲ್ಲಾ ಕ್ಷಣಮಾತ್ರದಲ್ಲಿ 
ಕಣ್ಣೆದುರೇ ಭಗ್ನವಾಗುವುದನ್ನು ನೋಡುತ್ತಾ, ಹಣ ಜೋಡಿಸಲಾಗದ ಮರ್ಮಾಂತಿಕ 
ಸಂಕಟವನ್ನು ಅನುಭವಿಸುತ್ತಾ, ಕೊನೆಯಲ್ಲಿ ಆ ಅಪ್ಪ ತನ್ನ ಆಶಾಭಂಗದಿಂದುಂಟಾದ 
ಹತಾಶೆಯಿಂದ ಕ್ರೋಧಾವಿಷ್ಟನಾಗಿ ಆ ನಿಮಿಷದಲ್ಲೇ ಆ ಸ್ಥಳದಲೇ ಒಂದು ಘೋರ 
ಪ್ರತಿಜ್ಞೆ ಗೈದ. 


“ನನ್ನ ಮಗನನ್ನು ಸರ್ಕಾರಿ ಕಾಲೇಜಿಗೇ ಸೇರಿಸುತ್ತೇನೆ. ಮತ್ತು ನಿಮ್ಮ 
ಕಾಲೇಜಿನಲ್ಲಿ ಮೊಟ್ಟಮೊದಲಿಗನಾಗುವ ವಿದ್ಯಾರ್ಥಿ ಎಷ್ಟು ಆಂಕಗಳನ್ನು ತೆಗೆಯು 
ತ್ತಾನೋ ಅವನಿಗಿಂತಾ ಕೊನೆಯ ಪಕ್ಷ ಒಂಡಾದರೂ ಹೆಚ್ಚಿನ ಅಂಕವನ್ನು ಅವನು 
ತೆಗೆಯುವಂತೆ ಮಾಡದಿದ್ದರೆ ನಾನು ಅವನ ಅಪ್ಪನಲ್ಲ. ಅವನು ನನ್ನ ಮಗನಲ್ಲ. ಈ 
ಮಾತಿಗೆ ನೀವು, ನಿಮ್ಮ ಕೆ ೧ಣೆಯಲ್ಲಿರುವ ಮೇಜು, ಕುರ್ಚಿ, ಬೀರು, ಮೇಲೆ ಆಕಾಶ 
ದಲ್ಲಿ ಉರಿಯುತ್ತಿರುವ ಸೂರ್ಯ, ಬೀಸುತ್ತಿರುವ ಗಾಳಿ ಇವೆ, ಸಾಕ್ಷಿ. ಈ ಮಾತು 
ಸುಳ್ಳಾದರೆ ನನ್ನ ನಾಲಿಗೆ ಕಿತ್ತು ನಿಮ್ಮ ಪಾದದಡಿಯಲ್ಲಿ ಹಾಕುತ್ತೆನೆ. ಇತ್ಯಾದಿ 
ಇತ್ಯಾದಿಯಾಗಿ ನಡುಗುತ್ತಾ ನಿಂತಿದ್ದ ಮಗನ ಸಮಕ್ಷಮದಲ್ಲೇ ಘೋರ ಪ್ರತಿಜ್ಞೆ 
ಗೈದು ಮಗನ ಕೈಹಿಡಿದೆಳೆದುಕೊಂಡು ಆ ಕೋಣೆಯಿಂದ ಹೊರನಡೆದ. ಮುಂದೆ 
ನಾಯಿತೆಂದು ಉಸಿರು ಬಿಗಿ ಹಿಡಿದು ಕೇಳುತ್ತಿರಬೇಕಲ್ಲವೇ ರಾಜಾ ? ಮನುಷ್ಯ ಹಟ 


27 


ತೊಟ್ಟರೆ ಏನು ಸಾಧಿಸಲಾರ ಹೇಳು? ಆಪ್ಪ ವಿದ್ಯಾರಂಗದಲ್ಲಿ ಪರಿಣಿತರಾದವರ 
ಸಲಹೆ ಪಡೆದು ಕಾರ್ಯರೂಪಕ್ಕಿಳಿಸಿದ. ಅವನ ಮಗ ಪದವಿ ಪೂರ್ವ ಶಿಕ್ಷಣದ 
ಕೊನೆಯ ವರ್ಷದ ಪರೀಕ್ಷೆಯಲ್ಲಿ ಆ ಜಿಲ್ಲೆಯಲೇ ಅತ್ಯಧಿಕ ಅಂಕ ಪಡೆದು ಒಂದು 
ರ್ಕಾಂಕನ್ನೂ ಬಗಲಿಗೆ ಹಾಕಿಕೊಂಡು ಅಪ್ಪನ ನಾಲಿಗೆ ಉಳಿಸಿದ. ಆವನ ಹೆಮ್ಮೆ 
ಯನ್ನು ಮೆರೆಸಿದ. ಗಮನವಿಟ್ಟು ಕೇಳು ರಾಜಾ ಈ ಪವಾಡ ಸಾಧ್ಯವಾದದ್ದಾದರೂ 
ಹೇಗೆ? ಸರ್ಕಾರಿ ಕಾಲೇಜಿನಲ್ಲಿ ಓದುತ್ತಿದ್ದ ಬಡಪಾಯಿಯೊಬ್ಬ ಖಾಸಗಿ ಕಾಲೇಜಿನ 
ಘಟಾನುಘಟಿಗಳನ್ನು ಹಿಂದೆ ಹಾಕಿ ಮುಂದೆ ಬಂದಿದ್ದೆಂತು ? ಉತ್ತರ ತಿಳಿದೂ ಹೇಳ 
ದಿದ್ದರೆ ನಿನ್ನ ತಲೆ ಜಪಾನಿನ ಭೂಕಂಪದಲ್ಲಿ ನೆಲಕ್ಕುರುಳಿದ ಕಟ್ಟಡಗಳಂತೆ ಸಾವಿರ 
ಚೂರುಗಳಾಗುತ್ತವೆ. ಹುಷಾರ್‌” ಎಂದು ನಿಲ್ಲಿಸಿತು. ಕ್ಯಾಕರಿಸಿ ಗಂಟಲು ಸರಿಪಡಿಸಿ 
ಕೊಂಡು ರಾಜಾ ತ್ತಿವಿಕ್ಷಮನು ಹೇಳಿದ, 


"ಎಲೈ ಭೇತಾಳವೇ, ನಿನ್ನ ಪ್ರಶ್ನೆಗೆ ಬುದ್ದಿ ತಿಳಿದ ಒಂದು ಸಣ್ಣಮಗುವೂ 
ಉತ್ತರ ಹೇಳಬಲ್ಲದು. ಯಾವನಾದರೊಬ್ಬ ವಿದ್ಯಾರ್ಥಿ ಹೆಚ್ಚಿನ ಅಂಕಗಳಿಸಿದರೆ ಆದು 
ವನ ಪ್ರೈವೇಟಟ್ಯೂಶನ್ನಿನ ಮೇಷ್ಟರ ಶ್ರಮದ ಫಲವೇ ಹೊರತು ಕಾಲೇಜಿನ 
ತ್ರ ಇದರಲ್ಲಿ ಏನೇನೂ ಇಲ್ಲ. ರ್ಯಾಂಕು ಗಳಿಸುವ ಕಾಲೇಜು ಎನ್ನುವುದೊಂದು 
ಡ್ಡ ಭ್ರಮೆ. ಈ ಒಳಗುಟ್ಟನ್ನು ತಜ್ಞರಿಂದ ತಿಳಿದಂತವನಾದ ಅಪ್ಪ ತನ್ನ ಮಗ 
ನ್ನು ಉತ್ತಮೋತ್ತಮರೆನಿಸಿಕೊಂಡವರ ಬಳಿಗೆ ಮನೆಪಾಠಕ್ಕೆ ಕಳಿಸಿದ. ತನ್ನ 
್ರತಿಜ್ಞೆಯನ್ನು ಈಡೇರಿಸಿಕೊಂಡ.” 


2L YG 
© 


€ 


ರಾಜನು ಬಾಯಿಮುಚ್ಚು ವ್ರದರೂಳಗೆ ಭೇತಾಳ ಅವನ ಹೆಗಲ ಮೇಲಿನಿಂದ 
ಮಾಯವಾಗಿ ಮುನ್ನಿನಂತೆ ಮರವೇರಿ ನೇತಾಡತೂಡಗಿತು. 


PORES SSS 


ಹಾದಿಯಲ್ಲಿ ಕೇಳಿಸಿದ್ದು ಕ 


“ಖಾಸಗೀಕರಣ ಮಾಡಿದ್ರೆ ಎಲ್ಲಾ ಸರಿಹೋಗುತ್ತೆ ಆಂತ ಕಾನ್ಪಿಡೆಂಟಾಗಿ ಹೇಳ್ತಾ 
ಈ 


2 ಜು 
ಇರೋದು, ಸರ್ಕಾರಾನೂ ಖಾಸಿಗಿಕರಿಸುಕೆ, ಒಪ್ಪಾರ್ಕೇ ?” 


ಇ ಸಿ 


“ಒಪ್ಪೇ ಏನು ? ಸೊನಿಯಾರವರನ್ನ ಕರೀತಿರೋದು ಯಾಕೆ 
ಆಂದ್ಕೊಂಡಿದ್ದೀ 2” 


28 


ಪಂಚ ವಾರ್ಷಿಕ ವಿನೋದ 
ಬಿ. ಎಸ್‌. ಚಂದ್ರರೇಖರ್‌ 


ಶೀರ್ಷಿಕೆ ನೋಡಿ ಸರ್ಕಾರಿಯೋಜನೆ "ಅಪರಂಜಿ'ಗೂ ಬಂತೆ ಎಂದು ಹ ುಬ್ಬುಗಂಟು 


ಹಾಕಿಕೊಂಡು ಪುಟ ತಿರುಗಿಸಬೇಡಿ, ಜನರಲ್ಲಿ ಹಾಸ್ಯ ಪ್ರಜ್ಞೆ ಯನ್ನು ಹೆಚ್ಚಿಸಲು 
ಹಮ್ಮಿಕೊಂಡಿರುವ ಎಷ್ಟೋ ಕೋಟಿ ರೂಪಾಯಿಗಳ ಯೋಜನೆಯ ತುತ್ತೂರಿ 
ಊದಲು ನಾನು ಹೊರಟಿಲ್ಲ. ಒಟ್ಟು ಪಂಚವಾರ್ಷಿಕ ಯೋಜನೆಗಳೇ ದೊಡ್ಡ 
ಜೋಕ್‌ ಎನ್ನುವ ಉದ್ದೇಶವೂ ಇಲ್ಲ. ಕರ್ನಾಟಕ ಸಾಹಿತ್ಯ ಆಕಾಡೆವಿ:ಯ ಸೌಜನ್ಯ 
ದಿಂದ ಬಂದಿರುವ ಭುವನೇಶ್ವ ರಿಯ ಲವಲವಿಕೆ, ಶಿವಕುಮಾರ್‌ managerial! 
ನಡುವಿನ ಐದು ವಿನೋದ ಸಾಹಿತ್ಯ ಸಂಪುಟಗಳನ್ನು ಒಟ್ಟಿಗೆ ನೋಡಿ 
ಒಂದು ರೀತಿಯಲ್ಲಿ ಅಪಸಂಜಿಯ ಹಳೆಯ ಸಂಚಿಕೆಗಳನ್ನು ಮೆಲುಕು ಹಾಕುವುದೇ 
ಇಲ್ಲಿನ 1... 


ಬಂದಿರುವ ಐದು ಸಂಪುಟಗಳಲ್ಲಿ ಕನಿಷ್ಠ ನಾಲ್ಕರಲ್ಲಾದರೂ ಸ್ಥಾನ ಪಡೆದ 
ವರು ಹತ್ತು ಜನ. ಹಿರಿಯರಾದ ಆರಾಸೇ, ಕೇಫ, ಸುನಂದಮ್ಮ, ಎಚ್‌. ಕೆ. 
ರಂಗನಾಥ್‌ ಹಾಸ್ಯ ರಕ್ತಗತವಾಗಿರುವ ಲೀಲಾ, ಶಿವಕುಮಾರ್‌, ಇವರ ಲೇಖನಗ 
ಳನ್ನು ಪಡೆಯಲು ಪತ್ರಿಕಾಸಂಪಾದಕರು ಕ್ಯೂನಿಂತಿರುತ್ತಾರೆ ಎನ್ನುವ ಪ್ರತೀತಿ 
ಇರುವ ಭುವನೇಶ್ವರಿ, ನರಸಿಂಹಮೂರ್ತಿ, ಮನೋಹರ ಚಂದ್ರನ್‌. ಈನವಮಣಿಗಳ 
ಜೊತೆ ನಾನೂ ಇದ್ದೇನೆ ಎಂದು ನನ್ನ ಬೆನ್ನಿಗೆ ನಾನೇ ತಟ್ಟಿಕೊಳ್ಳಲು ಹೊರಟೆ. 
ಅಷ್ಟರಲ್ಲಿ ಬೆಂಗಳೂರಿಗೆ ಎರಡುಸಾವಿರ ಕಿ. ಮೂ ಆಚೆ ಇರುವವರಿಗೆ ಒಂದು ಕೋಟಾ 
ಇರಬೇಕು ಆದರಲ್ಲಿ ನೀವು ಬರುತ್ತಿರಬೇಕು ಎಂದು ನನ್ನ ಹೆಂಡತಿ ನನ್ನ ಕೈಯನ್ನು 
ಅರ್ಧಕ್ಕೆ ತಡೆದಳು. 


ಇಂತಹ ಕೋಟಾಗಳು ಇರಲಿ ಇಲ್ಲದಿರಲಿ, ಯಾವುದೇ ಒಂದು ಸಂಕಲನದಲ್ಲಿ 
ಇರಬೇಕಾದವರು ಇಲ್ಲದಿರುವ, ಇರಬಾರದವರು ಇರುವ ೦೧77715510೧ ಮತ್ತು 
೦೦೧7115510೧ ತಪ್ಪುಗಳು ಅನಿವಾರ್ಯ. ಎರಡನೆಯ ವರ್ಗದ ತಪ್ಪುಗಳನ್ನು 
ನಮ್ಮ ಪೂರ್ವಾಗ್ರಹಕ್ಕೆ ಅನುಸಾರವಾಗಿ ನಾವೇ ನೋಡಬಹುದು. ಆದರೆ ಮೊದಲನೆ 
ಯದು ಇಷ್ಟು ಸುಲಭವಾಗಿ ಗೋಚರವಾಗುವುದಿಲ್ಲ. ಮನೆ ಕೆಲಸದವಳು ಕಣ್ಣೇ 
ಮಾರಮ್ಮನ ಜಾತ್ರೆಗೆ ಕುಣಿಗಲ್ಲಿಗೆ ಆರುಗಂಟೆ ಬಸ್ಸಿನಲ್ಲಿ ಹೋಗಬೇಕಾದ ದಿನ 


2) 


ಗಂಡನನ್ನು ಐದು ಗಂಟೆಗೆ ಆದೂ ಭಾನುವಾರ ಎದ್ದು ಸಾಬೂದಾನಿ ಕಿಚಡಿತಿನ್ನು 
ವಂತೆ ಮಾಡಿದ ಸುಮತಿ ಕತೆಯಂತಹ ವಿಶಿಷ್ಠ ಸಾಹಿತ್ಯ ಪ್ರಕಾರ ಸೃಷ್ಟಿಸಿರುವ 
ಶೀನೂ-ಕೆಲವು ಸಂಪುಟಗಳಲ್ಲಿಲ್ಲದಿರುವುದು, ವಾಚ್ಯದ ಇನ್ನೊಂದು ತುದಿ 
understatement ಗೆ ಮಾದರಿಯಾಗುವ ಶಿವಸ್ವಾಮಿ ಐದು ಜನ ಸಂಪಾದ 
ರಲ್ಲಿ ಇಬ್ಬರಿಗೆ ಮಾತ್ರ ಕಾಣಿಸಿರುವುದು ಇಂತಹ ೦ಉಃssion ಗುಂಪಿಗೆ ಸೇರುವ 
ಎರಡು ಉದಾಹರಣೆಗಳು. 


೦೬ 


ಶಿವರುದ್ರಪ್ಪನವರು ಸಾಹಿತ್ಯ ಅಕಾಡಮಿ ಅಧ್ಯಕ್ಷರಾಗಿದ್ದಾಗ 1989 (ಸಂ, 
ಭುವನೇಶ್ವರಿ) ಸಂಪುಟ ಪ್ರಕಟವಾಯಿತು. ಎಚ್‌. ಎಲ್‌. ಕೇಶವಮೂರ್ತಿಯವರ 
1990, ಅರಾಸೇಯವರ 1992, ಶಿವಕುಮಾರ್‌ರವರ 1993ರ ಸಂಪುಟಗಳು 
ಬಂದ ನಂತರ ನರಸಿಂಹ ಮೂರ್ತಿ ಸಂಪಾದನೆಯ 1991 ರ ಸಂಪುಟ ಮುದ್ರಿತ 
ಮುಗಿದೆ. . ಇದಕ್ಕೆ ನರಸಿಂಹಮೂರ್ತಿಯಬರ busy schedule ಕಾರಣವೋ 
ಶಿವಕುಮಾರ್‌ ಅವರ 0೦೪16 9611101970 ಕಾರಣವೋ ತಿಳಿದಿಲ್ಲ. 


ಕೇಫ ಅವರ ಶೌರಿಕತೆಯನ್ನು ನಾನು ಮೊದಲು ಓದಿದಾಗ ಬೆಂಗಳೂರಿನ 
ನುಗರಿಕರು ರೇಡಿಯೋ ಕೇಳಬೇಕಾದರೆ ಆರು ಗಂಟೆ ರೈಲನಲ್ಲಿ ಮೈಸೂರಿಗೆ ಪ್ರಯಾಣ 
ಮಾಡಬೇಕಾಗುತ್ತಿತ್ತು. ಈಗ ಹಾಂಗ್‌ಕಾಂಗ್‌, ಲಂಡನ್‌, ರಷ್ಯಾದ ಹೆಸರೇ ಕೇಳಿಲ್ಲದ 
ಊರಿನಿಂದ ಟಿ. ವಿ. ಕಾರ್ಯಕ್ರಮಗಳು ನಮ್ಮ ಮನೆಗೆ ಬಂದು ನಮ್ಮ ಸಮಯ 
ವನ್ನು ಕಾಯುತ್ತಾ ಇರುತ್ತವೆ. ಮಿರ್ಜಾ ಇಸ್ಮ ಯಲ್‌ ಕಾಲದ ಮೈಸೂರು, ಟಿ 
ನರಸೀಪುರ, ಎಡತೊರೆಗಳ ಆ ಕಾಲದ ಚೌಕಟ್ಟನಲ್ಲಿ ಇರುತ್ತಲೇ, ಮಂದಾಕಿನಿ, 
ಮೀನಾಕ್ಷಿ ಶೇಷಾದ್ರಿ. ಮನಮೋಹನ್‌ಸಿಂಗ್‌, ಸ್ಕ್ಯಾಮ್‌ ಹಗರಣದ ಇಂದಿನ ದಿನ 
ಗಳಲ್ಲೂ ಇರುವ ಶೌರಿ ಪಾಂಡು ನನಗೆ ಪ್ರಿಯವಾಗಿರುವಂತೆ ಐದು ಜನ ಸಂಪಾದಕ 
ರುಗಳಿಗೂ ಇಷ್ಟವಾಗಿರುವುದರಲ್ಲಿ ಆಶ್ಚರ್ಯವಿಲ್ಲ. 


ಸುನಂದಮ್ಮನವರ, 40-45 ವರ್ಷಗಳ ಹಿಂದೆ ನಾನು ಓದಿದ್ದ ಸಾತೂ-ಪಾತೂ 
ಮನೆ, ಅಕ್ಕಪಕ್ಕದ ಅವಳಿಜವಳಿ ಮನೆಯಲ್ಲಿ ಒಬ್ಬರ ಮನೆ ಸಾಮಾನು ಇನ್ನೊಬ್ಬರ 
ಮನೆಯಲ್ಲಿ ಶೇಖರವಾಗಿ ಸಾಮಾನುಗಳನ್ನು ಹಿಂದಕ್ಕೆ ಕೊಡುವುದಕ್ಕಿಂತ ಆ ಮನೆಯ 
ವರು ಇಲ್ಲಿಗೆ ಈ ಮನೆಯವರು ಅಲ್ಲಿಗೆ ಹೋಗುವುದು ಸುಲಭ ಎನ್ನುವ ಕತೆ 
ಇನ್ನೊ ನೆನಪಿನಲ್ಲಿದೆ. ಸಾತೂ-ಪಾತೂ ಹೆಸರಿನ ಹುಡಗಿಯರು ಈಗಿಲ್ಲ-ಶ್ಲೋಕ, 
ಕಾವ್ಯ ಹೆಸರಿನ ಯುವತಿಯರು ನನ್ನ ಪರಿಚಿತರ ಮನೆಯಲ್ಲಿದ್ದಾರೆ. ಸುನಂದಮ್ಮ 


30 


ನವರ ಸರಸು ಮೈಲಾರಯ್ಯನವರ ಜೊತೆ ಎರಡನೆಯ ಮಧ:ಚಂದ್ರಕ್ಕೆ 1992ರಲ್ಲಿ 
ಬಿನಿಲು-ಮರಳು ಆರಿಸಿದ್ದಾಳೆ ಸುನಂದಮ್ಮನವರ ಶತೆಗಳಲ್ಲಿ ಆಂದಿನ readability 
ಇಂದೂ ಉಳಿದು ಬಂದಿದೆ. 


ಕುಮಾರವ್ಯಾಸ ಭಾರತ, ಉಪನಿಷತ್‌ ಯಷಿಗಳ ಆರಾಸೇ, ಮಂಡಕ್ಕಿ ಉಸಲಿ ಮೆಣಸಿ 

ನಕಾಯಿ ಭಜ್ಜಿ ಮಾತ್ರ ಇಷ್ಟ ಪಡುವ ನಮ್ಮಂತಹ ೧111151100 ಗಳಿಗೆ 

ಒಂದೊಂದು ಬಾರಿ ಅರ್ಥವಾಗುವುದಿಲ್ಲ. ಶಶಿ-ಸುಮಿಯರ ಓಪನ್‌ ಟೆನ್ನಿಸ್‌ ಮ್ಯಾಚ್‌ 
ಎ 


ನಲ್ಲಿ ಅಕವಿಪ್ರೇಪದ ವಿಂಟೇಜ್‌ ವಾಸನೆ ಬರುತ್ತದೆ. 


ವಿದ್ಯುತ್‌ ಶಕ್ತಿ ಎಂದರೇನು ಎಂದು ತಿಳಿಸುವ, ಕತ್ತಲಿಲ್ಲದಿದ್ದರೆ ಪತ್ತೆದಾರರು 
ಗಿರಾಕಿಗಳಿಲ್ಲದೆ ದೇಶಾಂತರ ಹೋಗ ಬೇಕಾಗ ಬಹುದು ಎಂದು ಸಂಶೋಧಿಸುವ 
ಶಿವಕುಮಾರ್‌ ಒಂದೇ ಪದ್ಯವನ್ನು ಐದು ಶೈಲಿಯಲ್ಲಿ ಬರೆಯುವ ಶಿವಕುಮಾರ್‌- 
ಇವರಲ್ಲಿ ರಿಯಲ್‌ ಶಿವಕುಮಾರ್‌ ಸ್ಟಾಂಡ್‌ ಅಪ್‌ ಎನ್ನಬೇಕೆನಿಸುತ್ತದೆ. ಆದರೆ 
ಅಕಾಡೆಮಿ ತಲೆಗೆ ನೂರು ರುಪಾಯಿ (1980ರ ಬೆಲೆಯಲ್ಲಿ ಇಂದಿನ ಮೌಲ್ಯ ಎಷ್ಟು?) 
ಎಂದು ನಿಗದಿ ಮಾಡಿರುವುದರಿಂದ ವಿಜ್ಞಾನಿ ಎಂ. ಶಿವಕುಮಾರ", ಆಪರಂಜಿ ಶಿವು 
ಒಟ್ಟಿಗೆ ಇರಲು ಸಾಧ್ಯವಿಲ್ಲವೇನೋ-ಈ ಸಂಪುಟಗಳಲ್ಲಿ. 


ವಿದ್ಯಾರ್ಥಿನಿಯಾಗಿದ್ದಾಗ, ಕೆಲಸಕ್ಕೆ ಹೊಸದಾಗಿ ಸೇರಿದಾಗ ಭುವನೇಶ್ವರಿ 
ಬರೆದಿದ್ದ ಲೇಖನಗಳ “ಮುಗುಳು' "ನಕ್ಕು ಹಗುರಾಗಿ" ತುಂಬಾ ಇಷ್ಟಪಟ್ಟವರಲ್ಲಿ 
ನಾನೂ ಒಬ್ಬ. ಬಾಲ್ಯದ ಉತ್ತರ ಕನ್ನಡ ಓದಿದ ಧಾರವಾಡ, ಕೆಲಸಕ್ಕೆ ಸೇರಿದ 
ಮಂಗಳೂರು ಅನುಭವಗಳ ಹಿನ್ನೆಲೆಯಲ್ಲಿ ವಿಷಯಗಳು ಅವರನ್ನು ಅರಸಿಕೊಂಡು 
ಬರುತ್ತಿದ್ದವು. ಈಗ ಕೆಲವೋಮ್ಮೆ ಸಂಪಾದಕರ ಒತ್ತಾಯದಿಂದ ಇವರು ವಿಷಯಗ 
ಳನ್ನು ಹುಡುಕಿಕೊಂಡು ಹೋಗುತ್ತಿದ್ದಾರೆಯೆ ಎಂದು ಪ್ರಶ್ನಾರ್ಥಕ ಚಿಹ್ನೆ ಹಾಕಲೇ 
ಎನ್ನಿಸುತ್ತಿರುವಾಗಲೇ, ಹಾಗೇನಾದರೂ ಕೇಳಿದರೆ ಅವರ ಅಭಿಮಾನಿಗಳು “ಎಂಥದು 
ಮಾರಾಯ್ರೆ ನಿಮ್ಮ ಮಂಡೆ ಸಮ ಇದೆಯಾ ನಿಮಗೂ ಪ್ರಾಯ ಆಯಿತಲ್ವ' ಎಂದು 
ನನ್ನನ್ನ ಕೆಕ್ಕರಿಸಿಕೊಂಡು ನೋಡಬಹುದು ಎನ್ನುವ ಭಯವೂ ಆಗುತ್ತದೆ. 


ನರಸಿಂಹಮೂರ್ತಿಯವರ ಮನೆ ಮುಂದೆ ಸಂಪಾದಕರ ಕ್ಕೂ ಕಾರಣ ಅವರೇ 
ಸಂಪಾದಿಸಿರುವ ಸಂಪುಟದಲ್ಲಿದೆ. ವಿಶ್ವನ ಎದುರು ಮನೆಯ ಮೀನಾಕ್ಷಿಯ ಫ್ಲವರ್‌ 
ಪಾಟ್‌ ಸ್ಪೆಷಲ್‌ ರವಿಕೆಯನ್ನು ನೋಡುವುದು ಅಥವಾ ಆ ರವಿಕೆಯ ಓರೆಕೋರೆ 


31 


ಕಂಡಿ ಕಿಟಕಿಗಳಲ್ಲಿ ಇಣಕಿ ನೋಡುವುದು ತಮ್ಮ ಓದುಗರಿಗೆ ತುಂಬಾ ಇಷ್ಟವಾಗುತ್ತದೆ 


ಎನ್ನುವುದು ಸಂಪಾದಕರಿಗೆ ಗೊತ್ತಿದೆ. 


ಈ ಐದೂ ಸಂಪುಟಗಳಲ್ಲೂ "ಅಪರಂಜಿ' ಬಳಗ ಸಿಂಹಪಾಲು ಪಡೆದಿದೆ. 
ನಂದಿನಿ ಕಾಪಡಿ, ಎಂ. ಎಸ್‌. ಶ್ರೀರಾಮ್‌, ಎಸ್‌. ಎಂ. ಶಂಕರಗೌಡ, ಮಂದಗೆರೆ 
ಸೋಮು ಸೀ. ಆರ್‌. ಸತ್ತ ಮುಂದಿನ ಸಂಪುಟಗಳಲ್ಲಿ ಮಿರುಗಬಹುದಾದ ಪ್ರತಿಭೆ 
ಗಳು. ಒಟ್ಟು ನೂರು ಲೇಖಕರ ಎರಡು ನೂರು ಪದ್ಯ ಗದ್ಯಗಳಲ್ಲಿ ವೈವಿಧ್ಯವಂತೂ 
ಇದ್ದೇ ಇದೆ. ಜೊತೆಗೆ ಕೆಲವು ಶಿಖರಗಳು-ಕನ್ನಡ ಹಾಸ್ಯ ಸಾಹಿತ್ಯದ ಉತ್ತಮ 
ಮಾದರಿಗಳು ಇವೆ. 


ಹಲವು ಬಾರಿ ಜನಪ್ರಿಯ ಪತ್ರಿಕೆಗಳನ್ನು ಓದುತ್ತಿರುವಾಗ ಅಲ್ಲಿ ಹಾಸ್ಕದ 
ಹೆಸರಿನಲ್ಲಿ ಬರುವ ಲೇಖನಗಳನ್ನು ನೋಡಿದಾಗ ನಿರಾಶೆಯಾಗುತ್ತದೆ. ಇದೂ 
ಹಾಸ್ಯವೇ ಎಂದು ಕೇಳಬೇಕೆನ್ನಿಸುತ್ತದೆ. ಆದರೆ ಈ ಸಂಪುಟಗಳನ್ನು ತಿರುವಿ ಹಾಕಿ 
ದಾಗ ಅಲ್ಲಿ ಓದಿದ್ದು ಹಾಸ್ಯವಲ್ಲದಿದ್ದರೇನಂತೆ, ಬೇಕಾದಷ್ಟು ಉತ್ತಮ ಹಾಸ್ಕವೂ 
ಇದೆಯಲ್ಲ ಎನ್ನುವ ನೆಮ್ಮದಿ ಬರುತ್ತದೆ. ಹಾಸ್ಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಇದ್ದಿದ್ದರೆ 
ಕನ್ನಡ ಇಲ್ಲೂ ಹಿಂದೆ ಬೀಳುತ್ತಿರಲಿಲ್ಲ ಎನ್ನುವ ಭರವಸೆ ಬರುತ್ತದೆ. 





32 


9 ಣ್‌ 
ಆಸ್ಲಿ ಮತ್ತು ಸಂಸ್ಕೃತಿ 


-ತುರುನೇಕೆರೆ ಪ್ರಸಾದ್‌ 
ಭಾಮೈದ ಶಿವು ಮನೆ ಕಡೆ ತಲೆಹಾಕಿ ಭಾರೀ ದಿನಗಳೇ ಕಳೆದಿತ್ತು. ತಿಂಗಳಿಗೊಮ್ಮೆ 
ಯಾದರೂ ಮಾಮೂಲಿ "ಬಾಕಿ ಗಿರಾಕಿ'ಗಳಿಗಿಂತ ಮುಂಚೆ ವಕ್ಕರಿಸುತ್ತಿದ್ದ. ಮುಖ 
ಮುಲಾಜಿಲ್ಲದೆ "ಭಾವ, ಒಂದಿನ್ನೂರು ಬಿಸಾಕಿ' ಎನ್ನುತ್ತಿದ್ದ. ಪ್ರಿಜ್‌ನಲ್ಲಿದ್ದ ತಂಗಳ 
ನ್ನೆಲ್ಲಾ ಕತ್ತರಿಸುತ್ತಿದ್ದ, ಶಕ್ತಿ ಸಂಚಯನವಾದ ಮೇಲೆ ತನಗಾಗದವರ ಮೇಲೆ ಧ್ವನಿ 
ಎತ್ತರಿಸುತ್ತಿದ್ದ, ಅನಫಿಶಿಯಲ್‌ ಸಮಸ್ಯೆಗಳು, ನನ್ನಿಂದ ಅಪ್ರೂವ್‌ ಆಗದ ಯೋಜನೆ 
ಗಳು, ಹಂಚಿಕೆಗೆಳು ಮತ್ತು ಅಕ್ಕನಿಗಾಗುತ್ತಿರುವ ಶೋಷಣೆ, ಅನ್ಯಾಯಗಳ ಅಹ 
ವಾಲು ಕೇಳಿ ಮಂತ್ರಿಗಳಂತೆ ಮಿನೀಟ್‌ ಹಾಕಿ ನನ್ನ ತಲೆ ತಿನ್ನುತ್ತಿದ್ದ. ಅಂತಹ 
ಭಾಮೈದ ಬಜೆಟ್‌ ಕಳೆದರೂ ಪತ್ತೆಯಿಲ್ಲ. ಕಡೆಯ ಪಕ್ಷ ಈಗಲಾದರೂ ಬಂದು 
ಕಾಸ್ಮೆಟಿಕ್ಸ್‌ ಸೀರೆ, ಒಡವೆ, ಎಲೆಕ್ಟ್ರಾನಿಕ್‌ ಉಪಕರಣಗಳು ಮುಂತಾದವುಗಳ ಬಗ್ಗೆ 
ಬಜೆಟ್‌ ವಿಮರ್ಶೆ ಕೊರೆದು ಮುಂದಿನ ಫೈನಾನ್ಸಿಯಲ್‌ ಇಯರ್‌ ಪೂರ್ತಿ ಅಕ್ಕನ 
ಆಸೆಗಳಿಗೆ ನನ್ನ ಇಯರ್‌ (ಕಿವಿ) ಒಡ್ಡುವಂತೆ ಮಾಡ ಬೇಕಿತ್ತು. ಆಂತಹವನ ಮುಖ 
ದರ್ಶನವೇ ಇಲ್ಲವೆಂದರೆ ? ರೇಖಾಳನ್ನು ಕೇಳಿದೆ. 


“ಎಲ್ಲೇ ನಿನ್ನ ತಮ್ಮ ? ನನ್ನ ಪಾಲಿನ ಶನಿಗ್ರಹ ! 
ನಮ್ಮನೆ ದಾರಿ ಮರೆತು ಹೋಯಿತೇನೋ ?” 


“ದಾರಿ ಯಾಕ್ರೀ ಮರೀತಾನೆ? ದಾರಿ ಬಿಟ್ಟಿದೆ ಮುಂಡೇದು...” 


kal 


“ಅಯ್ಯೋ ! ಹೊಟ್ಟೆ ಉರಿರೀ! ಹೊಟ್ಟೆ ಉರಿ! ಬೆನ್ನಿಗೆ. ಬಿದ್ದವನು» 
ಅಂತ ತಲೆ ಮೇಲೆ ಕೂರಿಸಿ ಕೊಂಡೆ ನೋಡಿ, ನನ್ನ ಕರ್ಮ. ಎಲ್ಲಾ ತಾನೇ ನುಂಗಿ 
ನೀರು ಕುಡೀ ಬೇಕು ಅಂತಿದಾನೆ” 


“ನಿನಗೇ ಏನು ? ನನಗೂ ಬೆನ್ನು ಬಿದ್ದವನು ಅವ. ಮೊದಲಿನಿಂದ ನೀನು 
ಮಾಡಿದ್ದನ್ನೆಲ್ಲಾ ಅವನೇ ನುಂಗಿ ನೀರು ಕುಡೀತಾ ಇದಾನಲ್ಲ ! ಅದೇನು ಹೊಸದೆ?” 


“ನಾನು ಮಾಡಿದ್ದಿದ್ಲಿ, ನಮ್ಮ ತಾತ, ಅಪ್ಪ ಮಾಡಿದ್ದೂ ತಾನೇ ನುಂಗ ಬೇಕು 
ಅಂತಿದಾನೆ ಬಕಾಸುರ” 


33 


“ನೀನು ಹೇಳೋದೇ ನನಗೆ ಅರ್ಥವಾಗ್ತಿಲ್ಲ” 


“ಆದೇರಿ ! ಆಸ್ತೀಲಿ ಹೆಣ್ಣು ಮಕ್ಕಳಿಗೂ ಪಾಲು ಕೊಡಬೇಕು ಅಂತ 
ಕಾನೂನು ಮಾಡ್ತಾರೆ ಅನ್ನೊ ವಿಷಯ ಶುರುವಾದಾಗಿನಿಂದ ಇವನು ನನ್ನ ಮೇಲೆ 
ಕತ್ತಿಮಸೀತಾ ಇದಾನೆ” 


“ನೀವೇ ಕೇಳುದ್ಯಾ 2 


“ಥೂ ! ನಾನೇನು ತಿರುಪೆಯವಳಾ ? ನೀವಿಲ್ವಾ ಸುಮ್ಮನೆ ಆ ಟಾಪಿಕ್‌ 
ಎಶ್ತಿದಕ್ಕೆ ಟೆಂಪರೇಚರ್‌ ಏರಿಸಿಕೊಂಡು ಅದೊಂದು ಅರ್ಥವಿಲ್ಲದ ಕಾನೂನು, ನಮ್ಮ 
ಪುರಾತನ ಸಂಸ್ಕೃತಿಯ ಅವನತಿಗೆ ನಾಂದಿ ಅಂತೆಲ್ಲಾ ಸಮಾಜವಾದಿ ಡೈಲಾಗ್‌ 
ಜಡಿದು ಉರಿದುಕೊಂಡು ಹೋದ. ಯಾರಿಗೆ ಬೇಕು ಇವನ ದರಿದ್ರ ಆಸ್ತಿ ? ಅವನೇ 
ತಲೆ ಮೇಲೆ ಹಾಕ್ಕಂಡು ಹೋಗಲಿ” ಎಂದು ರೇಖಾ "ಖಾರ'ವಾಗಿ ಒದರಾಡಿದಳು. 


ವಾರದ ನಂತರ ರೇಖಾ ರಂಗೋಲಿ ಸ್ಪರ್ಧೆಗೆ ಹೋಗಿದ್ದಾಗ ಶಿವು ಅನಿರೀಕ್ಷಿತ 
ವಾಗಿ ಬಂದ, ನಾನು ಮುಖದಲ್ಲೇ ಅಸಮಧಾನ ವ್ಯಕ್ತಪಡಿಸಿದೆ. ಆದನ್ನು ಗಮನಿ 
ಸಿದ ಶಿವು “ಯಾಕೆ ಭಾವ! ಒಂಥರಾ ಇದೀರ, ಹುಷಾರಿಲ್ವಾ ?” ಅಂದ. 


“ನನಗೇನು ರೋಗ? ನಿನಗೆ ಬಂದಿರೋದು ಆಸ್ತಿರೋಗ” “ಇದ್ಯಾಕೆ ಭಾವ? 
ಯಡಿಯೂರಪ್ಪನವರ ತರಹ ಹಾರಾಡ್ತೀರಿ? ಅಂತಹ ಕೆಲಸ ನಾನೇನು ಮಾಡಿದೆ ?” 


“ಅಲೊ ! ರೇಖಾ ನಿನ್ನ ಒಡಹುಟ್ಟಿ ಕೈದವಳಲ್ವ 2 ನಿನ್ನನ್ನ ಅವಳು ಆಸ್ತಿ 
ಕೊಟ್ಟೇಕೊಡು ಅಂತ ಕೇಳುದ್ಲಾ? ಮನೆ ಕಡೆ ಬರೋದು ಯಾಕೆ ಬಿಟ್ಟೆ ?” 


“ಭಾವ, ನಿವಾಗೂ ಗೊತ್ತು. ಅವಳಿಗೆ ಕೊಡಕ್ಕೆ ಅಂತ ಏನಿದೆ? ಸುಸ್ತಿ ಬಡ್ಡಿ 
ಕಟ್ಟಿ ಸುಸ್ತಾಗಿದೀನಿ, ಅವಳ ಮದುವೆ, ಅಪ್ಪನ ಆಸ್ಪತ್ರೆ ಖರ್ಚು, ಕೋರ್ಟ್‌ ವ್ಯವ 


ಹಾರ ಅಂತ ಆಸ್ತಿಗಿಂತ ಹೆಚ್ಚಾಗಿ ಸಾಲಾನೇ ಸುತ್ತಿಕೊಂಡಿದೆ. ನಾನೇ ಕಾಫಿ, ಸಿಗರೇ 
ಟಿನ ಖರ್ಚಿಗೆ ನಿಷ್ಮು ಹತ್ರ ಕೈ ಒಡ್ತೀನಿ ನೀವಾದರೂ ಯಾಕೆ ಹಾಗೆಂದುಕೊಂಡಿರಿ?” 


ನಿಜ ಅನ್ನುಸ್ತು, “ಮತ್ತೆ ರೇಖಾ ಯಾಕೆ ನಿನ್ನ ಬಗ್ಗೆ ಅಷ್ಟು ನಿಕೃಷ್ಟವಾಗಿ 
ಮಾತಾಡ್ತಾಳೆ?” 


“ಆಲ್ಟೋ ಸಿವು, ಈ ಕಾನೂನಿನಲ್ಲಿ ತಪ್ಪಾಡರೂ ಏನಿದೆ ?” 


“ನೋಡಿ ಭಾವ, ನಮ್ಮ ಸಂಸ್ಕೃತಿ ಪರಸ್ತ್ರೀಯರನ್ನು ಅಕ್ಕ ತಂಗಿ ರುರಂತೆ 
ಕಾಣು ಅಂತ ಹೇಳುತ್ತೆ. ಪರಸ್ತ್ರೀ ಅಂದ್ರೆ ಯಾರು? ಕೆಲವರಿಗೆ ಅವರ ಸ್ವಂತ 
*ಸ್ತ್ರೀ' ನೇ ಇರುವುದಿಲ್ಲ. ಮತ್ತೆ ಕೆಲವು ನಾರೀಮಣಿಗಳು ತಾವು “ಪರಸ್ತ್ರಿ' ಎಂದು 
ಗುರುತಿಸಲ್ಪಡಲೇ ನಾಚುತ್ತಾರೆ. ಸ್ವಾಮಿ ವಿವೇಕಾನಂದರು ಅಮೇರಿಕಾದಲ್ಲಿ 
ಚಿಕಾಗೋದ ತಮ್ಮ ಐತಿಹಾಸಿಕ ಭಾಷಣವನ್ನು ಹೇಗೆ ಸಂಬೋಧಿಸಿ ಪ್ರಾರಂಭಿಸಿದ್ರು? 
“ಓ ನನ್ನ ಸೋದರ ಸೋದರಿಯರೇ......... "ಅಂತ. ಈಗ ಹೆಣ್ಣುಮಕ್ಕಳಿಗೆ ಆಸ್ತಿ 
ಯಲ್ಲಿ ಪಾಲು ನೀಡಲು ಕಾನೂನು. ಸರಿ! ಸ್ವಂತ ಅಕ್ಕ-ತಂಗಿಯರಿಗೇ ಪಾಲು 
ಕೊಡಲು ಹಿಂದೆ ಮುಂದೆ ನೋಡುವ ಮಂದಿ ಯಾರನ್ನೊ ಅಕ್ಕ-ತಂಗಿ ಅಂತ ಕರೆ 
ದಾರಾ? ಕರೆಸಿಕೊಂಡಠೇ ಅವರಪ್ಪನ ಮುಂದೆ ಬಂದು *ಕ್ಲೈಮ್‌' ತೆಗೆದರೆ ಗತಿ? 
ಅಕ್ಕ-ತಂಗಿ ಅಂದ್ರೆ ಇನ್ನು ಮುಂದೆ ಆಸ್ತಿ-ಆಸ್ತಿ ಅಂತ ಕೂಗಿದಂತಾಗುತ್ತೆ. ಇನ್ನು 
ಸೋದರ ಸೋದರಿ ಭಾವನೆ ಎಲ್ಲಿಂದ ಬರಬೇಕು? ಇದು ನಮ್ಮ ಸಂಸ್ಕೃತಿಯೊಂದಿ 
ಗಿನ ಘರ್ಷಣೆ ತಾನೆ ಭಾವ?” 


ನನಗೆ ನಾಚಿಕೆಯಾಯಿತು. “ಅಕ್ಕ ಬಡ್ತಾಳೇನೊ ನಾನು ಹೊರಡ್ತೀನಿ” ಅಂದ 
ಶಿವು. 


“ಇಲ್ಲ ಕೂತ್ಕೊ. ಅವಳು ರಂಗೋಲಿಗೆ ಈಗ ಬಣ್ಣ ತುಂಬ್ತಾ ಇರ್ತಾಳೆ, 
ಇನ್ನೂ ಬಹುಮಾನ ಡಿಕ್ಲೇರ್‌ ಆಗಿ ಅವಳಿಗೆ ಫ್ರೈಸ್‌ ಬಂದಿಲ್ಲ ಅಂತ ತಿಳಿದು ಇಟ್ಟ 
ರಂಗೋಲಿಯನ್ನೆಲ್ಲಾ ಬಾಚಿ ಡಬ್ಬಕ್ಕೆ ತುಂಬಿಕೊಂಡು ವ್ಯವಸ್ಥಾಪಕರ ಮನೆ ಮುಂದೆ 
ಮೂರು ಹಿಡಿ ತೂರಿ ಬರಬೇಕು. ಆಷ್ಟರಲ್ಲಿ ಫ್ರಿಜ್‌ನಲ್ಲಿರೋ ಐಸ್‌ ಕ್ರೀಂ' ತಿಂದು 
ಹೋಗು?” 


ಶಿವು ಖುಷಿಯಿಂದ ಊರಗಲ ಬಾಯಿಬಿಟ್ಟ, 


35 


ಆಕಿ ಟಕ್ಸ್‌ ಅಣ್ಣಪ್ಸ 
ಒಂದು ಸಂಭಾಷಣೆ ಶಿವು 


“ವಿಸ್ಟರ್‌ ಅಣ್ಣಪ್ಪ. ನೀವು ನಮ್ಮ ಹೊಸಾ ಆಫೀಸ್‌ ಬ್ಲಾಕ್‌ಗೆ ಮಾಡಿರೋ 
ಡಿಸೈನ್‌ ತುಂಬಾ ಚನ್ನಾಗಿದೆ. ಇಂತಹ ಚೆನ್ನಾಗಿರೋ ಆಫೀಸಿನಲ್ಲಿ ಕೆಲಸ ಮಾಡೋಕ್ಕೆ 
ನಮ್ಮ ಸ್ಟಾಫ್‌ ಪುಣ್ಯ ಮಾಡಿರಬೇಕು. ಎಷ್ಟು ಗಾಳಿ ಬೆಳಕು 1! ಏನು ಕಥೆ! 
ಫ್ಕಾಂಟಾಸ್ಟಿಕ್‌ ಮಿಸ್ಟರ್‌ ಅಣ್ಣಪ್ಪ!” 


“ಬಹಳ ಥ್ಯಾಂಕ್ಸ್‌ ಮಿ॥ ಸಿಂಧ್ಹಾನಿ. ಹಾಗಾದ್ರೆ ಈ ಡ್ರಾಯಿಂಗ್‌ಗಳಿಗೆಲ್ಲಾ 
ತಮ್ಮ ಒಪ್ಪಿಗೆ ಸಿಕ್ಕದ ಹಾಗಾಯಿತು. ಕಾಂಟ್ರಕ್ಟರ್‌ಗೆ ಇವನ್ನೆಲ್ಲಾ ರಿಲೀಸ್‌ 
ಮಾಡ್ಲೇನು ?” 


“ಖಂಡಿತವಾಗಿ, ಆದ್ರೆ ಒಂದೇ ಒಂದು ಸಣ್ಣ ಕೋರಿಕೆ. ಕಂಟ್ರಾಕ್ಟರ್‌ ಗೆ 
ಕೊಡುಕ್ಕೆ ಮುಂಚೆ ನನ್ನ ಪರಿಚಯದ ವಾಸ್ತು ಒಬ್ಬರಿದ್ದಾರೆ, ವಾಸ್ತುದೇವನ್‌ 


ಆಂತ, ಅವರ ಹತ್ರ ಒಮ್ಮೆ ಈ ಡ್ರಾಯಿಂಗ್‌ ತೋರಿಸಿ, ಅವರ ಒಪ್ಪಿಗೆ ತಗೊಂಡು 
ಬಿಡಿ. ನನ್ನೇನೂ ಈ ವಾಸ್ತು ಗೀಸ್ತು ಆದ್ರಲ್ಲೆಲ್ಲಾ ನಂಬೈ ಇಲ್ಲ. ಆದ್ರೆ ನಮ್ಮ 
M.D. ಗೆ ಸ್ಹಲ್ಪ ಪ್ರಕ್ಕಲು ಸ್ವಭಾವ. ವಾಸ್ತುನ ನಿರ್ಲಕ್ಷ್ಯ ಮಾಡಿ ನಾಳೆ ಏನಾದ್ರೂ 
ಆಗ ಬಾರದ್ದು ಆದ್ರೆ ಅಂತ ಹೆದರ್ಕೆ ಅವರ್ಗೆ. ನೀವೇನೂ ಯೋಜ್ನೆ ಮಾಡಬೇಡಿ 
ವಾಸ್ತು ದೇವನ್‌ ಅವರ ಫೀಸ್‌ ಎಲ್ಲಾ ಮುಂಗಡವಾಗಿಯೇ ಕೊಟ್ಟಾಗಿದೆ. ನೀವು 
ಹೋದ ತಕ್ಷಣ ಡ್ರಾಯಿಂಗ್‌ ನೋಡ್ತಾರೆ” 


“ಆಯ್ತು ಮಿ॥ ಸಿಂಧ್ವಾನಿ, ನೀವು ಒಂದು ಮಾತು ಹೇಳಿದ ಮೇಲೆ, ನಾನು 
ಬದಲಿ ಹೇಳುಲ್ಲ, ಅಂದ ಹಾಗೆ ನನ್ನದೊಂದು ಹಳೇ ಬಿಲ್‌ ಇತ್ತು. ಪೇಮೆಂಟ್‌ 
ರೆಡಿಯಾಗಿದ್ರೆ ತಗೊಂಡು ಹೋಗೋಣ ಅಂತ.” 


"ಆಯ್ಯೋ ಪೇಮೆಂಟ್‌ ಎಲ್ಲಿಗೆ ಹೋಗತ್ರಿ. ಕೊಟ್ಟರಾಯ್ತು. ನೀವುಡ್ತಾಯಿಂಗ್‌ 


ಗಳನ್ನ ವಾಸ್ತುಗೆ ತೋರಿಸಿ, ಕಟ್ರಾಕ್ಟರ್‌ಗೆ ರವಾನಿಸೋದು ನೋಡೀಪ್ಪ. 6006 
೮೩% ಮಿ. ಅಣ್ಣಪ್ಪ” 


30 


ಅಣ್ಣಪ್ಪ ಬೆವರೆನ್ನ ಒರೆಸಿಕೊಳ್ಳುತ್ತಾ ಹೊರಕ್ಕೆ ಬಂದಾಗ ರಣ ಬಿಸಿಲು. 
ಆದಕ್ಕೆ ತಕ್ಕ ಹಾಗೆ ಅಣ್ಣಪ್ಪನೂ ಕುಡೀತಾ ಇದ್ದ. ಆರ್ಧ ದಶಕ ಆರ್ಕಿಟೆಕ್ಸರ್‌ ಓದಿ, 
ಣ ಲ ಎ ಲು 
ಅಮೆರಿಕಾದಲ್ಲಿ ಎರಡು ವರ್ಷ ಟ್ರೈನಿಂಗ್‌ ಪಡೆದು, ಈಗ ಈ ಜುಜುಬಿ ವಾಸ್ತು 
ಹತ್ರತನ್ನ ಸೃಷ್ಟಿಗೆಒಪ್ಪಿಗೆಪಡೀಬೇಕೆ? ಪೂರ್ವಕ್ಕೆಹ್ಹಾರ, ಆಗ್ನೇಯ ಆಗ್ನಿಮೂಲೆ. ಈ 
ಶಾನದಲ್ಲಿ ಜಲಇರ್ಬೇಕು, ನೈರುತ್ತಕ್ಕೆ ಇನ್ನೇನೋ, ಆಲ್ಲೊಂದು ಗೋಡೆ ಎಬ್ಬು, 
ಶ್‌ ೮ ಕೆಡಿ ಇ ೨ ಬ 
ಈ ಗೋಡೆ ಕೆಡವ್ಸು, ಆಂತ ಬಾಯಿಗೆ ಬಂದ ಹಾಗೆ ಹೇಳೋದನ್ನೆಲ್ಲಾ ಜಾಚೂ 
ತಪ್ಪೆ ಬದಲಾಯಿಸಿದ್ರೇನೆ, ಬಿಲ್‌ ಪಾಸು. ಆ Quack ಗೆ. ಮಾತ್ರ ಮುಂಗಡ 
ಫೀಸು, ಕಳೆದ ಮೂರು ತಿಂಗಳಿಂದ ಮನೆಗೆ ದೆವ್ವ ಹೊಕ್ಕೊಂಡ ಹಾಗೆ ಈ ವಾಸ್ತು 
ಮಹಾಶಯ ಮಲೆ ೀಶಪುರ ಹೊಕ್ಕೊಂಡು, ಆರ್ಕಿಟೆಕ್ಟ್‌ಗಳ ಜನ್ಮ ಜಾಲಾಡ್ತಾ 
[ae] 
ಇದ್ದಾನೆ. “ಹೇಗಾದ್ರೂ ಮಾಡಿ ಈ ವಾಸ್ತು ದೇವನ್‌ ಪ್ರಭಾವಾನ ಇಳಿಸಿದ್ರೇನೇ 
ನಮಗೆ ವಿಮೋಚನೆ” ಅಂದ್ಕೊಳ್ತಾ ಅಣ್ಣಪ್ಪ ತನ್ನ ಮಾರುತಿ ಕಾರ್‌ ಹತ್ತಿ ಕೂತ. 
ಗ ಇ ಸಿ ko kl Prat 
ಸ್ಟೀರಿಂಗ್‌ ಮುಟ್ಟಿದ ತಕ್ಷಣ ಬೆರಳೆಲ್ಲಾ ಬೊಬ್ಬೆ ಬಂತು. "ಥತ್‌' ಎಂದ ಅಣ್ಣಪ್ಪ. 


ಒಂದು ಸಭೆ 


“ಹೇಗಾದ್ರೂ ಮಾಡಿ ಈ ವಾಸ್ತು ದೇವನ್‌ ಪ್ರಭಾವಾನ ಇಳಿಸಿದ್ರೇನೇ 
ನಮಗೆ ವಿಮೋಚನೆ” ಅಂದರು ಆಧ್ಯಕ್ಷ ಮಿ॥ ಜಡೆಮುನಿ. ಅದೊಂದು ಜನರಲ್‌ ಬಾಡಿ 
ವೋಟಿಂಗ್‌ Nth ಡೈವೇನ್ಸನ್‌ನಲ್ಲಿ ನಡೀತಾ ಇತ್ತು. ಮಟ ಮಟ ರಾತ್ರಿ ಹನ್ನೆರಡು 
ಘಂಟೆ. ಹುಣಸೇ ಮರ ಹತ್ತಿ ಅಧ್ಯಕ್ಷ ವಿಂ॥ ಜಡೆಮುನಿ ಕೂತಿದ್ದರು. ಮರದ ಕೆಳಗೆ, 
ಉಪಾಧ್ಯಕ್ಷ, ಮಿ॥ ಬ್ರಹ್ಮರಾಕ್ಷಸ. ಮಲ್ಲೇಶಪುರದ ಎಲಾ ಭೂತ, ಪ್ಲೇತ, ಪಿಚಾಚಿ, 
ಮೋಹಿನಿಯರು ಆ ಮರದ ಕೆಳಗೆ ನೆರೆದಿದ್ದರು. ಮಲೇಷ್ಯಾದ ವಿಸಿಟಿಂಗ್‌ 
ಡೆಲಿಗೇಟ್‌ ಪೋಂತಿಯೂನೋ ಸಹ ಹಾಜರಿದ್ದ. ಬ್ರಹ್ಮರಾಕ್ಷಸ ಎದ್ದು ನಿಂತು 
ಗಂಟಲು ಸರಿಮಾಡಿಕೊಂಡು ಶುರುಮಾಡಿದ. “ಈ ಮಲ್ಲೇಶಪುರದ ಬಡಾವಣೇಲಿ, 
ಹೊಸ ಫ್ಲಾಟ್‌ಗಳು, ಮನೆಗಳು ಬೇಕಾದಷ್ಟು ಬರ್ತಾ ಇವೆ, ನಮ್ಮ ಸದಸ್ಯರು 
ಇಷ್ಟು ದಿನ ಬೇಕಾದ ಕಡೆ ಹೊಕ್ಕಿಕೊಂಡು ಸುಖವಾಗಿದ್ದು. ಈಗ ಈ ವಾಸ್ತುದೆವನ್‌ 
ಬಂದಮೇಲೆ, ಮನೆಗಳನ್ನೆಲ್ಲಾ ವಾಸ್ತು ಶಾಸ್ತ್ರ ಪ್ರಕಾರ ಕಟ್ಟಿಸಿ, ನಮಗೆ ಇರೋಕ್ಕೇ 
ಜಾಗ ಇಲ್ಲದ ಹಾಗೆ ಮಾಡಿದ್ದಾನೆ ಈ ನೀಚ. ಈ ಸಮಸ್ಯೆಗೆ ಏನಾದ್ರೂ ಪರಿಹಾರ 
ಕಂಡು ಹಿಡೀಲೇ ಬೇಕು” 


ದೆವ್ವ ಸಂಕುಲ ಒಕ್ಕೊರಲಿನಿಂದ “ಹೌದು ಹೌದು” ಎಂದು ಕೂಗಿತು. 
ಜಡೆಮುನಿ, ತನ್ನ ಜಡೆಗಳನ್ನೆಲ್ಲಾ ಒಂದೊಂದಾಗಿ ನೀವಿಕೊಳ್ಳುತ್ತಾ ಆಳವಾಗಿ 


37 


ಯೋಚಿಸಿದ. ಥಟ್ಟನೆ ಅವನ ಮುಖದಲ್ಲಿ ಮಂದಹಾಸ ಮೂಡಿತು. ಆವನು ಎದ್ದು 

ಎ 
ನಿಂತು" ನೀವೇನೂ ಯೋಚನೆ ಮಾಡಬೇಡಿ. ನಾನೆಲ್ಲಾ ನೋಡ್ಕೋತೇನೆ. 
ವೋಟಿಂಗ್‌ ಆಡ್ಡರ್ನ್ನ್‌ ಆಂತ ಹೇಳಿ, ನೇರವಾಗಿ ಉತ್ತರಾಭಿಮುಖವಾಗಿ 


ಹೊರಟ. 


ಒಂದು ಭೇಟ 

ಆರ್ಕಿಟಿಕ್ಟ್‌ ಅಣ್ಣಪ್ಪ, ತನ್ನ ಮಾರುತಿ ಕಾರಿನಲ್ಲಿ ಮನೆಕಡೆ ಹೊರಟಿದ್ದ. ಆ 
ಸಂಜೆ ಪ್ರಾರಂಭವಾದ ಗುಂಡಿನ ಪಾರ್ಟಿ ರಾತ್ರಿ ಹನ್ನೊಂದೂವರೆ ವರೆಗೂ ಎಳೆಯುತ್ತೆ 
ಅಂತ ಅವನು ಖಂಡಿತವಾಗಿ ಊಹಿಸಿರಲಿಲ್ಲ. ಸರಿ, ಮನೆಗೆ ಹೋದನಂತರ ಇದ್ದೇ 
ಇದೆ, ಗುಡುಗು, ಮಿಂಚು, ಸಿಡಿಲು, ಈಗ್ಲೇ ದಾರಿಲಿ ಯಾಕೆ ಅದರ ಚಿಂತೆ ಅಂತ 
ಎಕ್ಸಿಸ್ಟೆಂನ್ಸಿಯಲ್‌ ಜೀವನ ದೃಷ್ಟಿ ಇಟ್ಕೊಂಡು, “ಸಿಂಡೀ, ಓ, ಸಿಂಡೀ” ಆಂತ 
ಯಾವ್ದೋ ಓಬೀರಾಯನ ಕಾಲದ ಇಂಗ್ಲೀಷ್‌ ಹಾಡನ್ನ ಹೇಳ್ಕೊಂಡು, ಸ್ಯಾಂಕೀ 
ರಸ್ತೆಯ ಮೇಲೆ ಡ್ರೈವ್‌ ಮಾಡ್ತಾ ಇದ್ದ. ಒಮ್ಮೆಲೇ ಇಂಜಿನ್‌ ಆಫ್‌ ಆಯ್ತು, 
“ಏನಾಯ್ತಪ್ಪಾ ಇದಕ್ಕೇ” ಅಂದ್ಕೊಳ್ತಾ ಪೆಟ್ರೂಲ್‌ ಗೇಜ್‌ ನೋಡಿದ. ಪೆಟ್ಟೋಲ್‌ 
ಬೇಜಾನ್‌ ಇತ್ತು. ಮತ್ಯಾಕೆ ಆಫ್‌ ಆಯ್ತು? ಸರಿ ರಾತ್ರಿ ಬೇರೆ. ಮನೆ ಸೇರ್ಕೊ 
ಳ್ಳೋದು ಯಾವಾಗ ? ಹೇಗೆ? ಇರ್ಲಿ, "ಕುಚ್‌ ಕರೇಂಗೆ' ಅಂದ್ಕೊಂಡ ಅಣ್ಣಪ್ಪ. 


© 


ಅಣ್ಣಪ್ಪ ನಿಗೆ ಪ್ಯಾನಿಕ್‌ ಆದಾಗ ಹಿಂದಿಯಲ್ಲಿ ಥಿಂಕ್‌ ಮಾಡಿ ಅಭ್ಯಾಸ, ಅಷ್ಟರಲ್ಲಿ 


ಇ ಟಿ ದಿ 
ಪಕ್ಕದ ಸೀಟಿನಿಂದ "ಅಣ್ಣಪ್ಪ' ಎಂಬ ದನಿ ಕೇಳಿಸಿತು. ಅಣ್ಣಪ್ಪ ಎಡಪಕ್ಕಕೆ 
ಣ ಣ 01೮ 





ಹೊರಳಿಸಿದ, ಸೀಟಿನಲ್ಲಿ ಒಬ್ಬಾತ ಕುಳಿತಿದ್ದ. ಕರುಳವಾದ ಕಪ್ಪ 


ಪ್ಪಮ:ಖ ಕೋರೆ 
ಜಡೆಗಳು ಎಣ್ಣೆಗಾಣದ ಕೂದಲಿನಲ್ಲಿ ಕಟ್ಟಿ 
[3 


“ಥೂ ನನ್ಮಕ್ಕಳು, ಬೇಡ ಬೇಡ ಆಂದ್ರೂ ನಾಲ್ಕು ಲಾರ್ಜ್‌ ಕುಡಿಸ್ಟಿಟ್ರು 
ಈಗ ಈ ಭ್ರಮೆ ಬೋಡ್‌ ಮಾಡಿದ್ದಾರೆ” ಅಂತ ಅಂದ್ಕೊಂಡು, ಸ್ವಲ್ಪ ಆಮಿಲು 
ಇಳಿದ್ರೆ, ಈ ಭೂತ ತಾನೇ ಮಾಯವಾಗುತ್ತೆ ಅಂತ ತನಗೆ ತಾನೇ 
ಕತ್ತನ್ನ ಬಲಕ್ಕೆ ತಿರುಗಿಸಿ, ಕಿಟಕಿ ಆಚೆ, ಸ್ಕಾಂಕೀ ಕರೆಯಲ್ಲಿ ದೀಪಗಳ ಪ್ರತಿ ಬಿಂಬ 
ನೋಡ್ತಾ ಕೂತ, ಕೆಲವು ನಿಮಿಷ ಆದ್ಮೇಲೆ ಅಣ್ಣಪ್ಪ ಮೆಲ್ಲನೆ ಕತ್ತು ತಿರುಗಿಸಿದ. 
ವ್ಯಕ್ತಿ ಕೂತೇ ಇದೆ! ಕೊನೆಗೆ ವ್ಯಕ್ತೀನೇ ಶುರುಮಾಡಿತು. 


“ನೋಡಿ ಮಿ॥ ಅಣ್ಣಪ್ಪ, ನಾನು ಕೇವಲ ನೀಮ್ಮ ಅಮಲಿನ ಭ್ರಮೆ ಅಲ್ಲ. 
ನ ದೆವ್ವ ಸಂಕುಲದ ಅಧ್ಯಕ್ಷ ನಾನು. ಜಡೆಮುನಿ ನನ್ನ ಹೆಸರು. ನಿಮ್ಮ ಹತ್ತ 
ಒಂದು ಪ್ರಪೋಸಲ್‌ ತಗೊಂಡು ಬಂದಿದೀನಿ, ಗಾಬರಿ ಆಗ್ಬೇಡಿ..."...ಜಡೆಮುನಿ 
ಮಾತು ಮುಗಿಸುಕ್ಕಿಲ್ಲ, ಅಣ್ಣಪ್ಪ ಜೋರಾಗಿ ನಗಲು ಶುರುಮಾಡಿದ. “ಗಾಬರಿ ! 
ಯಾರಿಗೆ ಗಾಂ? ಆಲ್ಲಾ ಅಧ್ಯಕ್ಷ ಮಹಾಶಯರೇ, ದಿನಬೆಳಗಾದರ, ಕಾಸು 
ಕೊಡದ ಗಿರಾಕಿಗಳು, ಕಾಸು ಕೇಳುವ ತೆರಿಗೆ ಅಧಿಕಾರಿಗಳು ಇವರೊಂದಿಗೆ ಹೆಣಗಿ 
ಪಳಗಿದ ನನಗೆ, ಈ ಯಕ್ಷಗಾನದ ವೇಷ ಹಾಕ್ಕೊಂಡು ವಿನಯವಾಗಿ ಮಾತಾಡೋ 


ನಿಮ್ಮನ್ನ ಕಂಡ್ರೆ ಹೆದರ್ಕೇನೆ? ಹುಂ ಹೇಳಿ, ಏನದು ನಿಮ್ಮ ಪ್ರಪೋಸಲ್ಲು?” 


ಜಡೆಮುನಿ ಅಣ್ಣಪನಿಗೆ ವಾಸ್ತು ದೇವನ್‌ ಬಂದಾಗಿನಿಂದ, ದೆವ್ವಗಳಿಗೆ ಇರಲು 
ತಾಣವಿಲ್ಲದ ಪರಿಸ್ಥಿ ತಿಯನ್ನು ವಿವರವಾಗಿ ತಿಳಿಸಿತು. “ನೋಡಿ, ನೀವು ಒಪ್ಪಿದ್ರೆ. 

ನಮ್ಮಲ್ಲಿ ಮಿಸ್‌ ಮೋಹಿನಿ ಆಂತ ಒಬ್ಬ ಎಕ್ಸ್‌ ಪರ್ಟ್‌ ಆರ್ಕಿಟಿಕ್ಟ್‌ ಇದ್ದಾಳೆ. ಅವನೇ 
ಮಾನವರೂಪಧರಿಸಿ, ನಿಮ್ಮ ಅಸಿ ಸಿಸ್ಟೆಂಟ್‌ ಆಗೋದಕ್ಕೆ ಒಪ್ಪಿದ್ದಾಳೆ. ಅವಳ 
ಡಿಸೈನ್‌ಗಳಲ್ಲಿ ಗಿರಾಕಿಗಳಿಗೆ ಎಲ್ಲಾ ಒಳ್ಳೇದಾಗೋದರ ಜೊತೆಗೆ, ಒಂದು ಸಣ್ಣ 
ಮೂಲೆಲಿ ಯಾರ್ಗೂ ಗೊತ್ತಾಗ್ದೇ ಇರೋಹಾಗೆ ಒಂದೊಂದು ದೆವ್ವಕ್ಕೂ ಜಾಗ 
ಮಾಡ್ಕೊಟ್ಟಿರ್ದಾಳೆ, ಇದ್ರಿಂದ ನಿಮ್ಮ ಖ್ಯಾತಿನೂ ಹರಡುತ್ತೆ. ನಮ್ಮ ಸದಸ್ಯರಿಗೂ 
ಅನುಕೂಲ. ಏನು ಹೇಳ್ತೀರಾ?” ಅಣ್ಣಪ್ಪ ಕ್ವಿಕ್‌ ಧಿಂಕರ್‌, “ಆಯ್ತು 
ಮಿ॥ ಜಡೆಮುನಿ ಒಪ್ಪೆ. ಈಗ ಸ್ವಲ್ಪ ಕೆಳಕ್ಕಿ ದು ನಿಮ್ಮ ದೈತ್ಯ ಶಕ್ತಿ ಉಪಯೋಗಿಸಿ 
ಕಾರು ತಳ್ಳಿದೆ ಮಹದುಪಕಾರ” ಅಂದ. ಜಡೆಮುನಿ ಮಾತನಾಡಲಿಲ್ಲ, ಒಮ್ಮೆ 


39 


ಮುಗುಳ್ನಕ್ಕು “ಸ್ಟಾರ್ಟ್‌” ಎಂದಿತು. ಕಾರು ಬುರ್ರಂತ ಸ್ಟಾರ್ಟ್‌ ಆಯ್ತು 
ಎಣ್ಣಿ ಭಗ 4 
ಅಣ್ಣಪ್ಪ ಪಕ್ಕಕ್ಕೆ ನೋಡಿದ. ಸೀಟು ಖಾಲಿ ಇತ್ತು. 


ಒಂದು ಉನ್ನತಿ 


ವೈಜ್ಞಾ ನಿಕ ವಾಸ್ತು ವಿಶಾರದ, ಟ್ರಿಪಲ್‌ ವೀ, ಡಾ| ಆಣ್ಣಪ ಪನವ 

ಆರ್ಕಿಟಿಕ್ಟ್‌ ಪ್ರಾಕ್ಟೀಸ್‌ ಜೋರಾಗಿತ್ತು. ಹೊಸಮನೆ -ಕಟ್ಟಿಸಬೇಕ ಎದ್ರೆ ಗಿರಾಕಿಗಳಿಲ್ಲಾ 
ಹಿಂಡು ಹಿಂಡಾಗಿ ಅಣ್ಣಪ್ಪನ ಆಫೀಸಿಗೆ ಹೋಗುತ್ತಾ ಇದ್ದರು. ಅವರ ಆಫೀಸಿನ 
ಮಿಸ್‌ ಮೋಹಿನಿ ಮಾಡಿದ ಡಿಸೈನ್‌ಗಳು ಮಲ್ಲೇಶಪುರದಲ್ಲೆಲ್ಲಾ ಮನೆಮಾತಾಗಿತ್ತು. 
“ಭುಜಂಗ ಶೆಟ್ಟಿರ ಗೃಹ ಪ 5 ವೇಶದ ನಂತರ ಒಂಭತ್ತು ತಿಂಗಳಿಗೇ ಗಂಡು ಮಗು, 
ಹೊಸಮನೆ ಕಟ್ಟಿ ಸಿದ. ಮೇಲೆ ನಾಗರಾಜಯ್ಯನವರಲೀಗಲ ಪ್ರಾಕ್ಟೀಸ್‌ ಗಗನಕ್ಕೇರಿದೆ” 
ಎಂದು ಗೆ ಜನರೆಲ್ಲಾ ಅಣ್ಣಪ್ಪನ ಆರ್ಕಿಟೆಕ್ಚ ರ್‌ನ ಕೊಂಡಾಂಡಿದ್ದೂ 
ಕೊಂಡಾಡಿದ್ದೆ. ಕೆಲಸದ ಭಾರಾನ ಮೋಹಿನಿ ಹೆಚ್ಚು ಹೆಚ್ಚು ವಹಿಸಿಕೊಳ್ತಾ ಇದ್ದ 
ಹಾಗೆ ಅಣ್ಣಪ್ಪ ನಿಗೆ ಹೆಚ್ಚು ಬಿಡುವು ಸಿಗುತ್ತಿತ್ತು. ಸಹಜವಾಗಿ ಗುಂಡಿನ ಪಾರ್ಟಿಗಳೂ 
ಹೆಚ್ಚಾದವು. ಪಾರ್ಟಿ ಮುಗಿಸಿ ಸರಿರಾತ್ರಿಯಲ್ಲಿ ಮನೆಗೆ ಹಿಂತಿರುಗುವಾಗ, ಅಣ್ಣಪ್ಪನ 
ದೃಷ್ಟಿ ಒಮ್ಮೊಮ್ಮೆ ಪಕ್ಕದ ಸೀಟಿಗೆ ಹಾ:ಯುತ್ತಿತ್ತು. ಜಡೆಮುನಿ ಮಾತ್ರ ಎಂದೂ 
ಕಾಣಿಸಿಕೊಂಡಿರಲಿಲ್ಲ. ಅಣ್ಣಪ್ಪನ ಖ್ಯಾತಿಯ, ಯಶಸ್ಸಿನ, ಮಹಾಪೂರದಲ್ಲಿ ವಾಸ 
ದೇವನ್‌ ಹೆಸರು ಎಂದೋ "ಕೊಚ್ಚಿಕೊಂಡು ಹೋಗಿತ್ತು. 


ಒಂದು ಅವನತಿ 


ಡಿಸೆಂಬರ್‌ ಛಳಿ. ಅಣ್ಣಪ್ಪ ಎಂದಿನಂತೆ ಆಫೀಸಿಗೆ ಬಂದಾಗ, ಬೆಳಗಿನ ಬಿಸಿಲು 
ಆಫೀಸನ್ನು ತುಂಬಿತ್ತು. ಆಫೀಸಿನಲ್ಲೆಲ್ಲಾ ಏನೋ ಒಂದು ಸಡಗರ, ಸಂಭ್ರಮ, 
ಕಾಣುತ್ತಿತ್ತು, ಆಗಲೇ ಅಣ್ಣಪ್ಪನಿಗೆ ಚಿಂತೆ ಶುರುವಾದದ್ದು, ಮೋಹಿನಿ ಕೆಲಸ 
ಮಾಡುತ್ತಿದ್ದಾಗ ಆಫೀಸೆಲ್ಲಾ ಬಿಕೋ ಆಂತ ದೆವ್ವ ಹೊಕ್ಕ ಮನೆಯಂತೆ ಇರುತ್ತಿತ್ತು 
ಓಹೋ, ಮೋಹಿನಿ ಬಂದಿಲ್ಲ. ಅವಳು ಎಂದೂ ತಪ್ಪಿಸಿಕೊಳೋಳಲ್ಲ. ಏನೋ 
ಅನಾಹುತ ಆಗಿದೆ. ಏನಪ್ಪಾ ಮಾಡೋದು ? ಗಿರಾಕಿಗಳ ಕೆಲಸ ಎಲ್ಲಾ ಅರ್ಧಂಭರ್ಧ 
ಆಗಿದೆಯಲ್ಲಾ ಅಂತ ಚಿಂತಿಸ್ತಾಕೂತ ಅಣ್ಣಪ್ಪ ಆಫೀಸ್‌ ಟೈಪಿಸ್ಟ್‌ ದೀಪಾ 
ಯಾವುದೋ. ಫ್ಲಾಪಿ ಗೋಸ್ಕರ ಅಣ್ಣಪ್ಪ ನ od ಬಂದಳು. ತನ್ನ ಬಾಸ್‌ 
ಚಿಂತಾಕ್ರಾಂತನಾಗಿರೋದು ಕಂಡು ಅವಳಿಗೆ ಹೇಗೆ ಹೇಗೋ ಆಯಿತು. 


40 


[oS 


ಯಾಕೆ ಸಾರ್‌? ಮೈ ಸರಿ ಇಲ್ವಾ ?” ಅಂತ ಕಳಕಳಿಯಿಂದ ಕೇಳಿದಳು ದೀಪಾ 
`ಹಾಗೇನಿಲ್ಲ. ಮೋಹಿನಿ ಕೆಲಸಕ್ಕೆ ಬಂದಿಲ್ಲ. ಯಾವತ್ತೂ ತಪ್ಪಿಸಿಕೊಳ್ಳಿ 
ಳಲ್ಲ, ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದೀನಿ ದೀಪಾ 


"ಸಾರ್‌ ಇಷ್ಟು ಚೆನ್ನಾಗಿ ಕೆಲಸ ನಡೀತಿದ್ದ ಈ ಆಫೀಸಿನಲ್ಲಿ ಈ ರೀತಿ ಅಡಚಣೆ 
ಬರಬೇಕಾರ್ದೆ, ಇ ಶಃ ನಮ್ಮ ಆಫೀಸಿನ ವಾಸ್ತು ಸರಿಯಿಲ್ಲೇ ಇರಬಹುದು 
ಆದನ್ನ ಯಾಕೆ ಬದಲಾಯಿಸಿ ನೋಡ್ಬಾರ್ದು?" ದೀಪಾ ಸಲಹೆ ನೀಡಿದಳು. 
ವಾಸ್ತು |! ವಾಸ್ತು! ಯಾರನ್ನ ಕೇಳಲಿ? ಥಟ್ಟನೆ ವಾಸ್ತುದೇವನ್‌ ಹೆಸರು 
ಹೊಳೀತು. ಯಲ್ಲೋ ಪೇಜ್‌ ಹುಡುಕಿ, ಆಡ್ರೆಸ್‌ ಕಂಡು ಹಿಡಿದು, ಅರ್ಧ ಘಂಟಿಲೀ 
ಅಣ್ಣಪ ವಾಸ್ತು ದೇವನ್‌ ಆಫೀಸಿನಲ್ಲಿ ಕೂತಿದ್ದ. 


“ಬನ್ನಿ ಅಣ್ಣಪ್ಪ ಏನು ಬಹಳ ಅಪರೂಪ. ಟೀ ತರಿಸ್ತೀನಿ” ಅಂತ ಕುಶಲ 
ಮಾತನಾಡಿ, ಇಂಟರ್‌ ಕಾಂ ಗುಂಡಿ ಒತ್ತಿ ಆದರಲ್ಲಿ ಏನೋ ಹೇಳ್ದ ವಾಸ್ತುದೇವನ್‌. 
ಅಣ್ಣಪ್ಪ ತನ್ನ ಆಫೀಸಿನ ವಾಸ್ತು ಬಗ್ಗೆ ಮಾತಾಡ್ತಾ ಇದ್ದಾಗ. ವಾಸ್ತು ದೇವನ್‌ 
ಆಫೀಸಿನ ಬಾಗಿಲು ತೆರೆಯಿತು. ಒಂದು ಟ್ರೇ ನಲ್ಲಿ ಎರಡು ಟೀ ಕಪ್‌, ಟೀ ಪಾಟ್‌, 
ಹಾಲು ತುಂಬಿದ ಬಟ್ಟಲು, ಸಕ್ಕರೆ ಎಲ್ಲ ಏನ್ನೂ ಅಣಿಮಾಡಿಕೊಂಡು ಮೋಹಿನಿ 
ಒಳಕ್ಕೆ ಬಂದಳು. 


“ಮೋಹಿನಿ ನಿಮಗೆ ಗೊತ್ತಿರಲೇಬೇಕಲ್ಲ. ನಾವಿಬ್ಬರೂ ಎಂಗೇಜ್‌ ಆಗಿದ್ದೇವೆ: 
ಮುಂದಿನ ತಿಂಗಳು ಮದುವೆ" ಅಂದ ವಾಸ್ತುದೇವನ್‌. 


ಒಂದು ನಿತ್ಯ ಸತ್ಯ 


“ದೆವ್ವಗಳಿಗೆ ಲಾಯಲ್ಬಿನೇ ಇಲ್ಲ” ಅಂದ ಅಣ್ಣಪ್ಪ . ಜಡೆಮುನಿ ಪಕ್ಕದ ಸೀಟ್‌ 
ನಲ್ಲಿ ಸ ಯಥಾಪ್ರಕಾರ ಘಂಟೆ ರಾತ್ರಿ ಹನ್ನೆ ರಡೂವರೆ. "ಹಾಗೇನಿಲ್ಲ ಮಿ॥ 
ಅಣ್ಣಪ್ಪ, ವಾಸ್ತು ದೇವನ್‌ ನಿಮಗಿಂತ ಜಾಲಾಕು. ಬೆಂಗಳೂರಿನಲ್ಲೆಲ್ಲಾ ಮನೆಗ 
ಳನ್ನ ನಮ್ಮ ಸದಸ್ಯರಿಗೆ ಕೊಡಿಸ್ತೇನೆ ಅಂತ ಪ್ರಾಮಿಸ್‌ ಮಾಡ್ದ. ಅಣ್ಣಪನ ಗಿರಾಕಿ 

ಸ 


ಣ 
ಗಳು ಕೇವಲ ಮಲ್ಲೆ ೇಶಪುರಕ್ಕೆ ಮಾತ್ರ ಮಿಸಲು ಅಂತಲೂ ಸೇರಿಸ್ಲ ಸರಿ, ನಾನೆ 


೦ 


ಕ್ರ 


ಮೋಹಿನಿಗೆ ಅವನ ಹತ್ರ ಹೋಗುಕ್ಕೆ ಹೇಳ್ದೆ. 

Greatest Good for the Greatest Number of Devils ಆನ್ನೋದೇ 
ನಮ್ಮ ದೆವ್ವ ಸಂಕುಲ ಸಂಘದ ಮೂಲ ಮಂತ್ರ?” ಎಂದು ಹೇಳಿ ಜಡೆಮುನಿ 
ಅಂತರ್ಧಾನವಾಯಿತು. 


ಶುಭಾಶಯಗಳೊಂದಿಗೆ 


ಮಾಸ್‌ಕಾಟ್‌ ಆಗ್ರೋ ಕೆಮಿಕಲ್ಸ್‌ ಪ್ರೈವೇಟ್‌ 


ಗು 


ಲಿಮಿಟೆಡ್‌ 


93, 3ನೇ ಘಟ್ಟ, 
ಪೀಣ್ಯ ಇಂಡಸ್ಸಿಯಲ್‌ ಏರಿಯ, 
ಬೆಂಗಳೂರು `- 560 058 
ದೂರವಾಣಿ: 395902 ತಂತಿ: "ಮಾಸ್‌ ಕಾಟ್‌' ಟೆಲೆಕ್ಸ್‌ - 845-580 


ಭತ್ತ, ಕಬ್ಬು ಮತ್ತು ಗೋಧಿಯ ಬೆಳೆಗಳಲ್ಲಿ 


ಕಳೆ ನಿಯಂತ್ರಣ ಮಾಡುವುದಕ್ಕೆ 
“ವಾಕ್ಟೀಡ್‌” ಕಳೆನಾಶಕವನ್ನು ಉಪಯೋಗಿಸಿರಿ. 



















AT 
WM ಲ್‌ ಸ್‌ 
VY e specialise in ಕ್‌ 


MR ಹು 
enjoying the company of ವ್‌ 
nacGinc, Devanpinc ಛಿ ತ್‌್‌ 
and BULL DOZING CUSTOMERS {52 
because they have made us what we are, ೩ company 


known for products of QUALITY, PRECISION and 
DEPENDABILITY. 


THEY ARE SATISFIED. 


| 

UIPLAST 
PVT. LTD. 
172/1, 
Bannerghatta Road, 

| Bangalore - 560 076. 

| Phone: 6632602 
Fax: 080-6635933 


Manufacturers of moulded Industrial 

Plastic Products in all Thermoplastics 

such as PVC (both hard & soft), PP, ABS, 

HDPE, HIPS etc., For Consumer 

Durzbles, Auto-mobiles and Utility 
Items etc., and UIPLAST PVC Pipes. 


Printed by V.R. NATH for the Publisher M. SHIVAKUMAR, Published and owned 
by M. SHIVA KUMAR, 36. 6th Main Road, Malleswaram, Bangalore-560 003. 
Printed at IMPRESSIONS, 404. Sampige Road, Malleswaram, Bangalore-560 003. 
Editor : M. SHIVAKUMAR. 


